ಬಸವಣ್ಣನ ಪಂಚಪರುಷ 


ಪಂಡಿತ ಚನ್ನಪ್ಪ ಎರೇಸೀಮೆ 


ಪ್ರಕಾಶಕರು : 
ಶ್ರೀಕಂಠೇಶ್ವರಪ್ರೆಸ್ ಮತ್ತು ಬುಕ್ ಡಿಪೋ 

ಮಹಾತ್ಮಗಾಂಧಿ ರಸ್ತೆ : : ತುಮಕೂರು 


ಬೆಲೆ ; ೨ ರೂಪಾಯಿ 


ಬಸವಣ್ಣನ ಪಂಚಪರುಷ 


ಪಂಡಿತ ಚನ್ನಪ್ಪ ಎರೇಸೀಮೆ 


ಪ್ರಕಾಶಕರು ; 
ಶ್ರೀಕಂಠೇಶ್ವರಪ್ರೆಸ್ ಮತ್ತು ಬುಕ್ ಡಿಪೊ 

ಮಹಾತ್ಮಗಾಂಧಿ ರಸ್ತೆ : : ತುಮಕೂರು 


ಬೆಲೆ ; ೨ ರೂಪಾಯಿ 


ಪ್ರಥಮ ಮುದ್ರಣ : - 2000 ಪ್ರತಿಗಳು 


ಎಲ್ಲ ಹಕ್ಕುಗಳ ಗ್ರಂಥಕರ್ತರಿಂದ ಕಾದಿರಿಸಲ್ಪಟ್ಟಿವೆ . 


ಮುದ್ರಕರು ; 
: ಹೆಚ್ . ರ್ಎ , ಗುರುಶಾಂತಪ್ಪ 
ಶ್ರೀಕಂಠೇಶ್ವರ ಪ್ರೆಸ್ ಮತ್ತು ಬುಕ್ ಡಿಪೋ 

ತುಮಕೂರು 


ಗ್ರಂಥಕರ್ತರ ಮೊದಲ ಮಾತು 


ಬಸವಣ್ಣನವರ ಭಾವಪರುಷ' ಪುಸ್ತಕವು ಅವರ ಒ೦ದು ಪವಾಡದ 
ಕಥೆಯಾಗಿದೆ. ಬಸವಣ್ಣನವರು ಅನೇಕ ಪವಾಡಗಳನ್ನು ಮಾಡಿದ 
ರೆಂಬಂಶವು ಸಮಕಾಲೀನರ ವಚನಗಳಿಂದಲೂ ಅನೇಕ ಪುರಾಣಗ್ರಂಥ 
ಗಳಿಂದಲೂ ತಿಳಿದುಬರುವುದು . ನಮ್ಮಂತೆಯೇ ಈ ಲೋಕದಲ್ಲಿ ನಡೆ 
ದರೂ ಅವರು ಪಾದಕ್ಕೆ ಎಲ್ಲ ನರ್ತದ ಮಣ್ಣು ೬೦ಟಿಸಿಕೊಳ್ಳದಂತೆ 
ಜ್ಯೋತಿರ್ಮಾರ್ಗದಲ್ಲಿ ನಡೆದರು. ಅವರ ಆ ನಡೆಯೇ ಸಾಮಾನ್ಯ ಲೋಕ 
ಕೈ ಪವಾಡವೆನಿಸಿತು. ಆಧುನಿಕ ವೈಜ್ಞಾನಿಕ ಪ್ರಪಂಚದಲ್ಲಿ ಗಾಂಧಿಯ 
ವರ ನಡೆನುಡಿಗಳು ಎಷ್ಟು ನ್ಯಾಯನಿಷ್ಕರಗಳೊ ಅಷ್ಟೇ ಅವರು ಅನೇಕರ 
ಕಣ್ಣಿಗೆ ಪವಾಡ ಪುರುಷರಾಗಿಕಂಡರು. ಬಸವಣ್ಣನವರ ನಡೆ ನುಡಿಗಳ 
ಪರಿಶುದ್ಧವು ಅವರ ಜೀವಿತಕ್ಕೆ ಮಹಮೂಲ್ಯವನ್ನು ತಂದುಕೊಟ್ಟಿತು. 
ಅವರ ಭಾವನೆ ವಿಶ್ವದಷ್ಟು ವಿಶಾಲ. ಅಷ್ಟೇ ಏಕೆ ? ವಿಶ್ವಾತೀತವೆಂದರೂ 
ನಡೆದೀತು, ನುಡಿಯಬಹುದು, ನಡೆಯುವುದು ಸುಲಭವಲ್ಲ. ನುಡಿದು 
ನಡೆದು ಜನಾಂಗಕ್ಕೆ ಉಣಕಲಿಸಿದರು ; ಉಡಕಲಿಸಿದರು ; ಮಾತನಾಡ 
ಕಲಿಸಿದರು ; ದುಡಿಯ ಕಲಿಸಿದರು ; ಸಾಯಲು ಕಲಿಸಿದರು . ಆದರೆ 
ಅವರು ಇಂದಿನ ಯುಗಕ್ಕೂ ಪೂರ್ಣ ಅರ್ಥವಾಗಿದ್ದಾರೆನ್ನಲಾಗುವುದಿಲ್ಲ . 
ಬಸವಣ್ಣನವರನ್ನು ಹೊಗಳಬಹುದು, ತಲೆಯಮೇಲೆ ಹೊತ್ತು ಕುಣಿಯ 
ಬಹುದು ಆದರೆ ಅವರ ತತ್ಯವನ್ನು ಜೀರ್ಣಿಸಿಕೊಳ್ಳುವುದು ಸುಲಭವಲ್ಲ . 


- ಪ್ರಕೃತದ ಈ ಪುಸ್ತಕದ ವಸ್ತುವು ಸಿಂಗಿರಾಜನ ಬಸವಪುರಾಣ 
ದಲ್ಲಿನ ಒಂದು ಪವಾಡಕಥೆಯಾಗಿದೆ. ೧೯೫೧ರಲ್ಲಿ ಶ್ರೀ ಶ್ರೀ ಗೌರೀಶಂಕರಸ್ವಾಮಿ 
ಗಳವರು ತುಮಕೂರಿನ ವೀರಭದ್ರ ದೇವಾಲಯದಲ್ಲಿ ಸ್ವಾರಸ್ಯವಾಗಿ ಅಪ್ಪಣೆ 
ಕೊಡಿಸಿದ ಉಪನ್ಯಾಸಕ್ಕೆ ಈ ಕಥೆಯನ್ನು ಆರಿಸಿಕೊಂಡು, ಹೃದಯಂಗಮ 
ವಾಗಿ ವಿವರಿಸಿದರು. ನಾನು ಅವರ ಭಾಷಣದಿಂದ ಪ್ರಭಾವಿತನಾಗಿ 
ಅದರ ಜಾಡುಹಿಡಿದು ಬೆಳೆಸಿ ಬರೆದು ಈ ಪುಸ್ತಕದ ರೂಪಕ್ಕೆ ತಂದಿದ್ದೇನೆ. 
ಈ ವಿಷಯವನ್ನು ಆಧರಿಸಿ ನೂರಾರು ಕೀರ್ತನೆಗಳನ್ನು ಕರ್ನಾಟಕದ 


ಪ್ರಸ್ತಕ 


ರೂಪದ 


ತವಕ 


ತುಂಬೆಲ್ಲ ಮಾಡಿದ್ದೇನೆ. ನನ್ನ ಅನೇಕ ಮಿತ್ರರು ಇದನ್ನು ಒಂದು ಚಿ. 
ಪುಸ್ತಕವನ್ನಾಗಿ ಪ್ರಕಟಿಸಬೇಕೆಂದು ಒತ್ತಾಯ ಪಡಿಸಿದ ಕಾರಣ ಇದನ 
ಈಗ ಪುಸ್ತಕ ರೂಪದಲ್ಲಿ ಪ್ರಕಟಿಸಿದ್ದೇನೆ. ಈ ಚಿಕ್ಕ ಪುಸ್ತಕವನ್ನು ಹೆ. 
ತರಲು ಮನಸ್ಸು ಮಾಡಿದ ತುಮಕೂರಿನ ಪ್ರಸಿದ್ದ ಪ್ರಕಟನಾಕಾರರ 
ಶ್ರೀಕಂಠೇಶ್ವರ ಪ್ರೆಸ್ ಮತ್ತು ಬುಕ್ ಡಿಪೊ ಮಾಲೀಕರಾದ ಶ್ರೀಮ 
ಹೆಚ್ . ಎನ್ . ಗುರುಶಾಂತಪ್ಪ ನವರಿಗೆ ನನ್ನ ಹತ್ತೂರ್ವಕ ವಂದನೆಗಳ 
ಸಲ್ಲಿಸದಿರಲಾರೆನು, ಕನ್ನಡಿಗರು ಈ ಗ್ರಂಥವನ್ನೋದಿ ಪ್ರಭಾವಿತರಾಗಿ 
ನನ್ನ ಶ್ರಮ ಸಾರ್ಥಕ . 


- 1 - 12 - 1967 
597 , ಹೊಸಳ್ಳಿ ಬಡಾವಣೆ 

ಬೆಂಗಳೂರು- 23 


ಗ್ರಂಥಕರ್ತ 


ಆ ರ್ಪಣೆ 


- ತುಮಕೂರಿನ ಪ್ರಸಿದ್ದ ವಾಣಿಜ್ಯೋದ್ಯಮಿಗಳೂ , ಉದಾರ 
ಚರಿತರೂ , ಮಿತಭಾಷಿಗಳೂ , ದಾನಿಗಳೂ ಆಗಿರುವ ಶ್ರೀಮಾನ್ 
ಟಿ, ಎನ್ . ಕೆಂಪಹೊನ್ನಯ್ಯನವರ ಧರ್ಮಪತ್ನಿಯವರೂ , ಶರಣರ 
ಶ್ರೇಷ್ಠ ತತ್ತ್ವಗಳ ಬಗೆಗೆ ವಿಶೇಷಾಸಕ್ತಿಯುಳ್ಳವರೂ , ಅಲ್ಲಿನ 
ಅಕ್ಕನ ಬಳಗದ ಮೂಲಕ ಸಮಾಜ ಜಾಗೃತಿಕಾರ್ಯನಿಷ್ಠಾ 
ಗರಿಷ್ಯರೂ , ಗೃಹಿಣೀ ಧರ್ಮದಲ್ಲಿ ಅಪಾರ ಶ್ರದ್ಧಾಭಕ್ತಿ 
ವಿಶ್ವಾಸಭರಿತರೂ , ನನ್ನ ಚಿಕ್ಕ ಅತ್ತೆಯವರೂ , ನನ್ನ ಉತ್ಕರ್ಷದಲ್ಲಿ 
ವಿಶೇಷಾಸಕ್ತಿಯುಳ್ಳವರೂ ಆದ ಮಾತೃಶ್ರೀ ಶಿವಮ್ಮನವರಿಗೆ ಶ್ರದ್ಧಾ 
ಭಕ್ತಿಪೂರ್ವಕ ಅರ್ಪಿಸಲಾಗಿದೆ. 


ವಿಷಯ ಸೂಚಿ 


1 . ಬಸವಣ್ಣನ ಪಂಚಪರುಷ ( ಭೂಮಿಕೆ) 


2 . ಶಿವಭಾವೋದ್ರೇಕ ಪ್ರಸಂಗ 


11. 


3. ಕೂಡಲಸಂಗಮನೇ ಹರಣವ ಮೇಲಕ್ಕೆತ್ತಿಟ್ಟ 


20 - : 


4. ಒಡೆಯರುಳಾಳಿಂಗೆ ಕೇಡಿಲ್ಲ 


374 


5 . ನಾಗಾಭರಣ ದರ್ಶನಂ 


54 . 


ಆಶಾ 


ಭಾವಯಾನ | 


ಬಸವಣ್ಣನ ಪಂಚಪರುಷ 


ಭೂಮಿಕೆಗೆ 


ಬಸವಣ್ಣನವರಿಂದ ಕಲಾಣವೊಂದು ಮಹಾಕೈಲಾಸದ ನೆಲೆಯಾಗಿ 
ಪರಿಣಮಿಸಿತ್ತು . ಅವರು ತಮ್ಮ ವ್ಯಕ್ತಿತ್ವದ ಪ್ರಕಟನೆಗೆ ಭಕ್ತಿಯ ಬೆಳೆ 
ಯನ್ನು ಹುಲುಸಾಗಿ ಬೆಳೆಸಿಕೊಂಡು ಬಾಳಿದರು. ಅದರ ಪರಾಕಾಷ 
ಸ್ಥಿತಿಯನ್ನೇರಿ ಹೊರಗೂ ಕಲ್ಯಾಣ, ಒಳಗೂ ಕಲ್ಯಾಣಗುಣಪೂರ್ಣರಾಗಿ 
ದ್ದರು. ಅವರಿದ್ದು ದೂ ಕಲ್ಯಾಣದಲ್ಲಿಯೇ ಕಾಯೇನವಾಚಾಮನಸಾ 
ಹುಸಿಹೊದ್ದದ ಶುದ್ಧಿಯ ಸಿದ್ದಿಯನ್ನು ಹೊಂದಿದ್ದವರು. ತನುವನ್ನು 
ದಣಿಸಿ , ಮನವನ್ನು ಬಳಲಿಸಿ, ಗಳಿಸಿ ಗುರುಲಿಂಗಜಂಗಮಕ್ಕೆ ಸೂರೆಗೈದ 
ವರು. ಅವರ ಸಮಗ್ರ ಜೀವನವೊಂದು ಶ್ರದ್ದೆಯ ಮುದ್ದೆ , ಅವರ ನಿಷ್ಠೆಯ 
ಸರ್ವಜೀವದಯಾಪರ ಬುದ್ಧಿಯೇ ದೇಶವಿದೇಶಗಳ ಜನಮನವನ್ನು ಸೂರೆ 
ಗೊಳಿಸಿ ತನ್ನೆಡೆಗೆ ಆಕರ್ಷಿಸುವುದಕ್ಕೆ ಕಾರಣವಾಗಿತ್ತು . ಶ್ರದ್ಧಾ ಭಕ್ತಿ , 
ನಿಷ್ಟಾ ಭಕ್ತಿ , ಅವಧಾನಭಕ್ತಿ , ಅನುಭಾವಭಕ್ತಿ , ಆನಂದಭಕ್ತಿ , ಸಮರಸ 
ಭಕ್ತಿ ಈ ಷಡ್ತಿಧ ಭಕ್ತಿಯಲ್ಲಿ ತಮ್ಮ ಜೀವನದ ತುಂಬು ಹೊಳೆ ಹರಿಸಿ 
ದ್ದರು. ಆದ್ದರಿಂದಲೇ ಅವರ ಜೀವನಪ್ರವಾಹವು ಸ್ವರ್ಗಂಗೆಯಂತೆ ತ್ರಿಪಥಾ 
ಗಾಮಿನಿಯೆನಿಸಿಕೊಂಡಿತ್ತು . ಅವರನ್ನು ಯಾವ ದೃಷ್ಟಿಕೋನದಿಂದಲೋ 
ಕಿಸಿದರೂ ಅವರೊಬ್ಬ ದೊಡ್ಡ ವ್ಯಕ್ತಿ ದೊಡ್ಡ ವ್ಯಕ್ತಿ ' ಎಂಬ ವಿಶೇಷಣ 
ನಿನ್ನೂ ಅರ್ಥಬಾಹುಳ್ಯತೆಯಿಂದ ಕೂಡಿದ್ದಲ್ಲವೆಂದೇ ಹೇಳಬೇಕು. ಬೆಳೆದು 
ಬಂದಿರುವ ಭಾಷೆಯ ಸಮಗ್ರ ಸೌಲಭ್ಯ ಪಡೆದೂ ಅವರ ಜೀವನವನ್ನು 
ಚಿತ್ರಿಸುವುದು ಕಷ್ಟ . ಅಷ್ಟು ಉನ್ನತ ಮಟ್ಟದ ವ್ಯಕ್ತಿತ್ವ ಅವರಿಗೆ ಅಳವ 
ಟ್ಟಿತ್ತು . ಸಾಮಾಜಿಕ , ರಾಜಕೀಯ , ಆರ್ಥಿಕ, ಕಾರ್ಮಿಕ, ಸಮತಾ, 
ಅಸ್ಪಶ್ಯದ್ವಾರ ಎಲ್ಲ ಅವರ ದೊಡ್ಡತನದ ಮೂರ್ತಿವಂತಧೀಶಕ್ತಿಯ, 


ಹೃದಯಶಕ್ತಿಯ ಸ್ವರೂಪವು ರಾರಾಜಿಸುತ್ತದೆ. ಅವರ ಮನೆಗೆ ತತೆ | 
ಲೋಕಾಂಕ್ಷಿಗಳಾಗಿ ಬರುವವರಿಗೆ ಯಾವಾಗಲೂ ಬಾಗಿಲು ತೆರೆದೇ ಇತ್ತು 
ಬಾಗಿಲೇ ಇರಲಿಲ್ಲವೆಂದರೂ ಅತಿಶಯೋಕ್ತಿಯಲ್ಲ. ಇವೆಲ್ಲ ಅವರ ಪೂಣ 
ಪ್ರೇಮಭರಿತ ನಿಷ್ಠೆಯ ಫಲ. ಪೂರ್ಣ ಪ್ರೇಮದಲ್ಲಿ ನಿಷ್ಠೆಯಿಟ್ಟು, ನೋಣ 
ಆನಂದಿಸುತ್ತಿದ್ದ ಅವರ ಕಣ್ಣಿಗೆ ಇತರ ಅವಾಂತರ ಪ್ರೇಮಗಳು ಸೇರಿಹೋ 
ದ್ದು ವು . ಆದ್ದರಿಂದಲೇ ಸರ್ವರಿಗೂ ಅವರ ವಿಷಯದಲ್ಲಿ ಅಪಾರಗೌರವಾಣಿ 
'ರಗಳು ಮಿತಿಮೀರಿ ಬೆಳೆದಿದ್ದುವು. 


ಮನುಷ್ಯನಿಗೆ ನಿನ್ನೆ ಬೇಕು. ನಿಷ್ಟೆಯಿರದಿದ್ದರೆ ಯಾರೂ ಯಾ 
ಮಹತ್ವದ ಕಾಠ್ಯ ಸಾಧನೆಯನ್ನೂ ಸಾಧಿಸಲಾರರು. ನಿಷ್ಟೆಯ ನಿಬ್ಬರ 
ನಲ್ಲಿ ದೃಷ್ಟಿ ಶುದ್ದಿಯನ್ನು ಪಡೆದಿದ್ದರೆ ಅದು ಆಂತರಿಕ ಸೌಂದಯ್ಯನವ 
ನೋಡುವ ದಿವ್ಯ ದೃಷ್ಟಿಯಾಗಲು ಸಮರ್ಥವಾಗುವುದು. ಮನೋಭೂತಿ 
ಕೆಯ ದಿವ್ಯ ಸುಂದರ ಸತ್ಯ ಸ್ವರೂಪ ಸಾಕ್ಷಾತ್ಕಾರವು ಅಂಥ ದೃಷ್ಟಿಗೆ ಚಿತ್ರಿ 
ಕೃತವಾದಂತೆ ಬರಡು ದೃಷ್ಟಿಗೌಗಲಾರದು. ಬದುಕಿನ ದಂದುಗದಲ್ಲಿಯೆ 
ಅದು ಸಿಕ್ಕು ಕೆಟ್ಟು ಹೋದರೆ ಅಂಥ ಕೆಟ್ಟ ದೃಷ್ಟಿಯಿಂದ ಶುದ್ಧ ಸ್ವರೂ 
ನೆಲ್ಲ ಕಾಣದು. ದೃಷ್ಟಿಯ ಶುದ್ದಿಗೆ ನಿಷೆ ಮುಖ್ಯವಾಗಿರಬೇಕು, ಇಹ 
ಅತಿ ಮಹತ್ವದ್ದು . ಯಾವ ವಸ್ತುವು ಅಚಿಂತ್ಯವೋ ಪ್ರಮಾತ್ಮಕಜ್ಞಾನ 
ದಿಗಳಿಂದ ತಿಳಿಯಲಾಗುವುದಿಲ್ಲವೋ , ತರ್ಕಾದಿಗಳಿಂದ ತರ್ಕಿಸಲಾಗುವು! 
ಲವೋ ಅಂಥ ವಸ್ತುವುಹೃದಯಫಲಕದಲ್ಲಿ ಅನುಭವ ಗಮ್ಯವಾಗಬೇಕ 
ದರೆ ಧಾರ್ಮಿಕ ನಿಷ್ಠೆ ಬೇಕು. ನಿಷ್ಟೆಯಲ್ಲಿ ನಿಬ್ಬೆರಗುಗೊಳ್ಳಬೇಕು. ಅಥವ 
ಹುಚ್ಚು ಹಿಡಿಯಬೇಕು. ಆ ಹುಚ್ಚು ಹಿಡಿಯಬೇಕಾದರೆ ಸತತ ತಪಸ್ಯೆ ನ 
ಯಬೇಕು. ಒಂದೊಂದು ದಿನದಲ್ಲಿ ಕಷ್ಟಪಟ್ಟು ಒಮ್ಮೆಲೇ ಆ ಸಿದ್ದಿ : 
ಮುದ್ದೆಯನ್ನು ಸಿದ್ಧಿಸಿಕೊಳ್ಳಲಾಗುವುದಿಲ್ಲ. ಅದು ನಿಮಿಷನಿಮಿಷಗಳಲ್ಲ. 
ಲೀನವಾಗಿರುವ ನಮ್ಮ ಜೀವನ ಕಾಲದಲ್ಲಿ ಪಡೆಯುವ ಕರ್ತವ್ಯ ಶುದಿ 
ತನುವಿನ ಶುದ್ದಿ , ಮನದ ಶುದ್ದಿ , ಧನದ ಸುದ್ದಿಯನ್ನು ಕಾಣುತ್ತ ಬ 
ಬಳ್ಳಿ ಸುಳಿಗೊಂಡು ಬೆಳೆದು ಸುಳಿಯುವುದೇ ಆಗಿದೆ. ಕೊಳೆಯಬಾರದು 
ಸೂಕ್ಷ್ಮರೂಪದಲ್ಲಿ ಶ್ರದ್ಧೆಯು ಉದಯಗೊಂಡಾಗ ಅದನ್ನು ನೀವು ವಿ 


ರೀತ ವಾತಾವರಣಕ್ಕೇಳಗೊಡದಂತೆ ಸದ್ದು ರುವಿನ, ಸತ್ಯಶರಣರ, ಶಿವನ 
ಪಾದದಲಿ ಮರೆಹೋಗಿಸಿದರೆ ಮಾತ್ರ ಸಾಧ್ಯ . ಕೆಗೆ ಆಗ ನಿಲುಕೀತು. 
ಕೈಗೂಡೀತು. ಗುರುಕೃಪೆ ಬಹು ಮುಖ್ಯ . ಅದಿಲ್ಲದೆ ಯಾವ ಸಿದ್ದಿಯ 
ಅಂಗವಿಸದು. ಎಲ್ಲವನ್ನೂ ಅವನಿಗೊಪ್ಪಿಸಬೇಕು. ಆತನ ಕೃಪೆಯುಂಟಾ 
ದರೆ ಅಥವ ಆತನು ತನ್ನಂತಃಕರಣಗ್ರಂಥಿಯನ್ನೊಡೆದು ಶಕ್ತಿ ಪಾತಮಾಡ 
ಲಿಚ್ಚಿಸಿದಾಗಲೇ ಶಿಷ್ಯನ ಭವಭವಾಂತರವೂ ಪವಿತ್ರವಾದ ` ಹಾಗೆಯೇ 
ತನ್ಮೂಲಕ ಎಲ್ಲ ಸಿದ್ದಿಗಳೂ ಬೆಂಬಳಸಿ ಬೊಬ್ಬುಳಿಗೂಡಿಬರುತ್ತವೆ. ತರ್ಕ 
ವೆಂಬುದು ಪ್ರತಿಷ್ಠಾನ, ಅದಕ್ಕೆ ನೆಲೆಯಿಲ್ಲ ಆಧಾರವಿಲ್ಲ. ಕೇವಲ ಒಣ 
ತರ್ಕದಿಗಳಿಂದ ಕಾಲಕಳೆದು, ಹಲವು ಸಂಶಯಗಳಿಗೆ ಮನವನ್ನು ಬಲಿ 
ಗೊಟ್ಟು ಸತ್ಯವನ್ನು ಅಸತ್ಯವೆಂದು ಸೌಪದೃಷ್ಟಿ, ಪ್ರಸರಣಗೊಳಿಸುವುದಕ್ಕಿಂತ 
ಪ್ರಾಜ್ಞರು ಹಿಂದೆ ಸತ್ಯ ಧರ್ಮದಿಂದ ಉದ್ದಾರವಾಗಿದ್ದಾರೆಂಬುದನ್ನು ಸಂಶ 
ಯವಿಲ್ಲದೆ ಒಪ್ಪಿ , ಶ್ರದ್ದಾ ನಿಷ್ಠೆಗಳಿಂದ ಈಶ್ವರ ಸಾಕ್ಷಾತ್ಕಾರಕ್ಕೆ ಗುರುವಾ 
ರ್ಗವನ್ನ ರಸಬೇಕು; ಹಿಡಿಯಬೇಕು; ಕೃಪೆಪಡೆಯಬೇಕು. ಆಧಾರವಿಲ್ಲದ 
ತರ್ಕಮಾಡಿ ಮನುಷ್ಯ ಹುಚ್ಚನಾಗುತ್ತಾನೆ. ಹಾಗೆ ಹುಚ್ಚು ಮಾರ್ಗದಲ್ಲಿ 
ಕಾಲಕಳೆಯುವುದಕ್ಕಿಂತ ಸದ್ಭಕ್ತಿಯ ಹುಟ್ಟಿನಲ್ಲಿ, ಸದ್ದು ರುವಾಕ್ಯ ಶ್ರವಣ 
“ ದಲ್ಲಿ ಆ ಕಾಲ ವಿನಿಯೋಗಿಸುವುದು . ಆಗಲೇ ಸಂಸ್ಕಾರವು ಮೊಳಕೆಯೊಡೆ 
` ಯುತ್ತದೆ. ನಿಷ್ಟೆಯು ಸಸಿಗಟ್ಟಿಕೊಂಡು ಗರಿಗೆದರಿ ನಿಲ್ಲುತ್ತದೆ. ಸತ್ಯ 
ಸೂರಿನ ಸುಪ್ರಭಾತದ ಆರು ಕಿರಣಗಳು ಬೆಳಕು ತೋರುತ್ತವೆ: ಬೆಳಗಾ 
ಗುತ್ತದೆ. ಇದೇ ಜೀವನದ ಸುಂದರ ಉಷಃಕಾಲ, ನಿದ್ರೆ ಹರಿದೋಡಿ 
ಕತ್ತಲೆ ಕಳೆದು ನೂತನೋತ್ಸಾಹದಲ್ಲಿ ಮೈ ಮರೆಯುತ್ತೇವೆ. 
- ಅಶ್ರದ್ದೆಯಿಂದ ನೋಡುವ ಕಣ್ಣಿಗೆ ಸತ್ಯ ಸಂದರ್ಶನವಾಗಲಾರದು. 
ಯಾವುದನ್ನೂ ಶ್ರದ್ದೆಯಿಂದ ನೋಡಬೇಕು. ಛಾಂದೋಗ್ಯಪನಿಷತ್ತಿನಲ್ಲಿ 
ಒಂದು ಸ್ವಾರಸ್ಯ ಪ್ರಸಂಗ ಕೇಳಿರಿ. ಪುತ್ರನಾದ ಶ್ವೇತಕೇತುವಿಗೆ ಖುಷಿ 
ಶ್ರದ್ಧೆಯ ದೃಷ್ಟಿಯನ್ನು ಹೇಳುತ್ತಾನೆ. 

“ನ್ಯಗೋದ ಫಲವತ, ಆಹರೇತೀದಂ ಭಗನ ಇತಿ | ಭಿಂದೀತಿ, 
ಭಿನ್ನಂಭಗವತಿ, ಕಿಮತ್ರ ಪಶ್ಯ ಸೀತ್ಯ , ಇವೇ ಮಾಧಾನಾ ಭಗವ 


ಇತ್ಯಾಸಾಮಂಗೈಕಾಂ ಭಿಂದೀತಿ ಭಿನ್ನ೦ಭಗವಂತಿ . ಕಿನತ್ರಪಶ್ರ 
ಸೀತಿನ ಕೆಂಚನ ಭಗವಂತಿ | ತ ಹೋವಾಚ, ಯಂ ವೈಸೋಮ್ಮೆ 
ತಮಣಿ ಮಾನಂ ನ ನಿಭಾಲಯಸ ಏತನ್ಯವೈ ಸೋಮ್ಮೆ ದೋಣಿ 
ಮೃ ಏವಂ ಮಹಾಗೋದಸ್ತಿಷ್ಠತಿ ಶ್ರದ್ಧ ಸೋಜ್ಯೋತಿ| 

ಶ್ವೇತಕೇತುವಿಗೆ ಒಂದು ಗೋದ ಫಲವನ್ನು ತರಹೇಳಿ ಅದನ್ನು 
ಸೀಳಿಸಿ ಇದರಲ್ಲೇನಿದೆ' ಯೆಂದನು. ಶಿಷ್ಯನು ಅದನ್ನು ಸೀಳಿ ಇದರಲ್ಲಿ 
ಬೀಜಗಳಿವೆ. ಎಂದನು. ಅದನ್ನು ಸೀಳು” ಎಂದನು, ಸೀಳಿದೆನೆಂದನು. 
ಶಿಷ್ಯ ಅದರಲ್ಲೇನಿದೆ ” ಎಂದನು. ಇದರಲ್ಲಿ ಏನೂ ಇಲ್ಲ . ” ಎಂದ ಶಿಷ್ಠ 
ಗುರುವುನೋಡು ಶ್ರದ್ದೆಯಿಂದ ನೋಡೆನಲು ಕಣ್ಣರಳಿಸಿ ಚೆನ್ನಾಗಿಯೇ 
ನೋಡಿ ಗುರುವೇ ಇದರಲ್ಲೇನೂ ಇಲ್ಲ ಪನೂನನ್ನ ಕಣ್ಣಿಗೆ ಕಾಣುವುದಿಲ್ಲ. 
ಎನ್ನಲು ಗುರುವು ನೋಡು ಶ್ರದ್ದೆಯ ದೃಷ್ಟಿಗೆ ಅದರಲ್ಲಿ ಬೇಕಾದಷ್ಟು 
ಕಾಣುತ್ತದೆ. ಯಾವುದರಲ್ಲಿ ಏನೂ ಇಲ್ಲವೆಂದು ಹೇಳುತಿರು 
ವಿಯೋ ಅದರಲ್ಲಿ ಇಗೋ ಇಲ್ಲಿ ಕಾಣುವ ಮಹಾವೃಕವು ಸೂಕ್ಷ್ಮವಾಗಿ 
ಅಡಗಿನಿಂತಿದೆ. ಅದರಲ್ಲಿರುವ ಸೂಕ್ಷ್ಮರೂಪವಾದ ಈ ಮರವು ಭಗವಂತನ 
ಅಗಾಧ ಸಾಮರ್ಥದ ಫಲದಿಂದ ಹುದುಗಿದೆ. ಶ್ರದ್ದೆಯಿಂದ ಕಣ್ಣು ತೆಗೆ 
ದರೆ ವಸ್ತು ಸಿದ್ದಿ ತೋರಿತು. ಸುಮ್ಮನೆ ತರ್ಕ ಮಾಡಬೇಡ. ತರ್ಕಾದಿ 
ಗಳಿಂದ ವಸ್ತುವು ಸಿದ್ದವಾಗುವುದಿಲ್ಲ, ಶ್ರದ್ಧೆಯು ಗಟ್ಟಿಯಾದರೆ ಏಕೆ 
ರೂಪವಾಗಿ ಘನಗೊಂಡು ನಿಲ್ಲುವುದು. ಇದೇಭಕ್ತಿಯ ಮೊದಲನೆಯ ಅಂಗ 
ಶ್ರದ್ದಾಭಾವ ಬಲಿಯುತ್ತ ನಿಷ್ಠೆ ಯಲ್ಲಿ ಪಠ್ಯಾವಸಾನಗೊಳ್ಳುವುದು ಎಂದು 
ಹೇಳಿದನು. ಒಂದು ಗಿಡವನ್ನು ಬೆಳೆಯಿಸಲು ಕ್ಷೇತ್ರ ಶುದ್ಧವಾಗಿರಬೇಕು' 
ಹೃದಯಕ್ಷೇತ್ರ ಕಾಡು ಹುಲ್ಲು ಮುಳ್ಳುಗಳಿಂದಿದ್ದರೆ, ಆ ಭೂಮಿಯ 
ಉಳುಮೆಯಾಗದಿದ್ದರೆ ಅಲ್ಲಿ ಶ್ರದ್ಧಾ ನಿಷ್ಠೆಯ ಬೆಳೆ ಬೆಳೆಯಲು ಸ್ಥಾನವಿಲ್ಲ . 
ಸದ್ಭಕ್ತಿ ಬೆಳೆಯುವುದು ಶುದ್ದ ಕ್ಷೇತ್ರದಲ್ಲಿ ನಿರಂತರ ಶುದ್ದಿ ಕ್ರಿಯೆಗಳಲ್ಲಿ 
ಮನಸ್ಸು ಓಡಾಡಿದರೆ ಕರ್ತವ್ಯಗಳೆಲ್ಲ ಶುದ್ಧಿಗೊಳ್ಳುತ್ತ ಹೋಗುವುದು. 
ಆಗ ಹೃದಯಕ್ಷೇತ್ರದಲ್ಲಿ ವ್ಯವಸಾಯವಾಗಿ ಬೆಳೆ ಬೆಳೆಯುವ ಕ್ಷೇತ್ರವಾಗು 
ವುದು. ಆಗ ಅಲ್ಲಿ ಬಿತ್ತಿದ ಎಲ್ಲ ಬೆಳೆಗಳೂ ಫಲಸಂಪದ್ಭರಿತವಾಗುವುವ 
ಭೂಮಿ ಕರಲು ಗೊಂಡರೆ ಅಲ್ಲಿ ಬೆಳೆ ಬರುವುದೆಂತು ? ಒಂದುವೇಳೆ ಒಳ್ಳೆ 


ಭೂಮಿಯೇ ಆಗಿರಬಹುದು. ನೀವು ಬೀಜಗಳನ್ನು ಬಿತ್ತಲೆ ಸಬಹುದು : 
ಬಿತ್ತಿರಲೂಬಹುದು ಹಲವಾರು ಕಸದ ಪೊದೆ ಬೆಳೆದಿದ್ದರೂ ಬೆಳೆ ಸರಿ 
ಯಾಗಿ ಬರದು, ಆಗ ಅಲ್ಲಿಯ ಕಸ ತೆಗೆಯಬೇಕು. ಬೆಳೆ ಸುಳಿ ಗೊಂಡು 
ಬೆಳೆದೀತು. ಫಲಪ್ರಾಪ್ತಿಯಾದೀತು. ಪ್ರತಿಯೊಬ್ಬರ ಮನೋಭೂಮಿ 
ಬೆಳೆ ಬರಲು ಯೋಗ್ಯವಾಗಿಯೇ ಇದೆ. ವ್ಯವಸಾಯವಿಲ್ಲ ಬಂಜರು ಬಿದ್ದಿದೆ 
ಅಷ್ಟೆ ಬಸವಣ್ಣ ತನ್ನ ಹೃದಯಭೂಮಿಯಬಗ್ಗೆ ಹೇಳಿದುದನ್ನು ಕೇಳಿ 

ಬೆಳೆಯುವ ಭೂಮಿಯೊಳಗೊಂದು ಪ್ರಳಯದ ಕಸಹುಟ್ಟ, ತಿಳಿಯ 
ಲೀಯದು, ಎಚ್ಚರಲೀಯದು: ಎನ್ನವ ಗುಣವೆಂಬ ಕಸವಕಿತ್ತು ಸಲ 
ಹಯ್ಯ ಲಿಂಗತಂದೇ ಸುಳಿದೆಗೆದು ಬೆಳೆಯುವೆನು ಲಿಂಗತಂದೇ ಕೂಡಲ 
ಸಂಗಮದೇವ" 


ಹೀಗೆ ಹೃದಯ ಭೂಮಿಯ ಕಳೆ ಕೀಳಲು ಮನಸ್ಸು ಮಾಡಿ ಕಿತ್ತು 
ಈಶ್ವರನಿಗೆ ಮರೆ ಹೊಗಬೇಕು. ನಿಜವಾಗಿ ಅಂತಃಕರಣದಲ್ಲಿ ಯಾವ ಕಳೆ 
ಯಿಂದ ಅಂತರಂಗ ಭಕ್ತಿಗೆ ವಿರೋಧವಿರುವುದೋ ಅದೇ ಅವಶ್ಯ ಕೀಳಲ್ಪಡ 
ಬೇಕು, ಶಮದಮಗಳು ಇದಕ್ಕಂಗಗಳು ಸದಾಚಾರದಿಂದ ಪ್ರತಿ ನಿಮಿಷ 
ನಿಮಿಷಗಳೂ ಉರುಳಿ ಹೋಗಬೇಕು , ಪ್ರತಿನಿಮಿಷ ನಿಮಿಷದಲ್ಲ ಮಾಡ 
ಲ್ಪಡುವ ಮನೋಸಂಕಲ್ಪ ವಿಕಲ್ಪಗಳು ಸಮಗ್ರ ಜೀವನ ಸುಖ ದುಃಖಗಳಿಗೆ 
ಕಾರಣಗಳಾಗಿವೆ. ಸದಾಚಾರವೆಂದರೆ ಶರೀರದಿಂದ, ಇಂದ್ರಿಯಗಳಿಂದ 
ಮನಸ್ಸಿನಿಂದ ಯಾವ ಯಾವ ವ್ಯಾಪಾರ ಮಾಡುತ್ತೇವೆಯೋ ಅದೆಲ್ಲವೂ 
ಸದ್ಭಕ್ತಿಗೆ ಬೆಳವಣಿಗೆಗೆ ಕಾರಣವಾದುದಾಗಿರಬೇಕು. ಅಂಥದನ್ನೇ ಸದಾ 
ಚೌರವೆಂದು ಕರೆಯುವುದು . ಮೇಲೆ ಹೇಳಿದ ಎಲ್ಲ ಅಂಗಗಳಿಂದಲೂ 
ಭಕ್ತಿಯು ವಿಕಾಸವಾದರೆ ಇದಕ್ಕೆ ಪರಿಣಾಮವಲ್ಲ ಸುಜ್ಞಾನವೇ ಫಲ. 


- ಬಸವಣ್ಣನವರಲ್ಲಿ ಇವೆಲ್ಲಬೆಳೆದು ಬಂದಿದ್ದವು. ಅಡವಿಯಲ್ಲಿ ಹೋಲ 
ಬುಗೆಟ್ಟ ಪಶು ” ವಿನಂತೆ ಅಂಬೇ ಅಂಬೇ ಎಂದು ಒರಲಿ ಕರೆದು ಕೂಡಲ 
ಸಂಗಮನೆಂಬ ತಾಯಿಯನ್ನು ಕಣ್ಣರಳಿಸಿ ಕವಿಯರಳಿಸಿ ನೆತ್ತಿಯಮೇಲೆ 
ಬಲವನ್ನೆತ್ತಿ ಹುಡುಕುಕಣ್ಣಿನಿಂದ ಓಡಿಬರುವಂತೆ ಮಾಡಿಕೊಂಡವರು. 


ಈ ಸ್ಥಿತಿಯಳವಡಲು ಕಾಡಿದ ಕಾಯವಿಕಾರವನ್ನೂ ಕೂಡಿದ ಮನೋ 
ವಿಕಾರವನ್ನೂ ಸುಳಿದ ಇಂದ್ರಿಯ ವಿಕಾರವನ್ನೂ ಮಾಣಿಸಿ ಅವಕ್ಕೆ ಭಕ್ತಿ 
ರಸವನ್ನು ಮನದಣಿ ಮೇಯಿಸಿ ಸುಬುದ್ದಿಯೆಂಬ ನೀರೆರೆದು ಸಮೃದ್ಧಿ 
ಗೊಳಿಸಿ ಕೊಂಡುದರಿಂದಲೇ ಅವರಿಗೆ ಎಲ್ಲಿದ್ದೀಯೆ ಕಂದಾ ! ಎಂದು ತಾನೇ 
ದೇವನು ಹುಡುಕಿಕೊಂಡುಬರುವ ಮೌತ್ಸಲ್ಯಪೂರ್ಣ ಜೀವನಕ್ಕೆ ಪಕ್ಕಾದುದು. 
ಅವರ ತನು ಶುದ್ದ . ಮನಶುದ್ದ , ಇಂದ್ರಿಯ ಶುದ್ಧ , ಕಲ್ಯಾಣದಲ್ಲಿ. 
ಕಲ್ಯಾಣಪ್ರದರಾಗಿದ್ದುದರಿಂದಲೇ ಅವರಿಗೆ ಕಳೆ ಬಂದಿತ್ತು . ಆ ದಿವ್ಯ 
ತೇಜಸ್ಸು ಸುತ್ತಲೂ ಹರಡಿ ಅಸಂಖ್ಯಾತ ಶರಣ ಶರಣೆಯರನ್ನು ಕಣ್ಣು . 
ಕುಕ್ಕಿಸಿ ತನ್ನೆಡೆಗೆ ಆಕರ್ಷಿಸಿ ಆಶ್ರಯಛಾಯೆಯನ್ನು ಕೊಟ್ಟಿತು. ಸಂಸಾರ 
ದಲ್ಲಿ ಹುಟ್ಟುವವರೆಷ್ಟು ಜನ ಸಾಯುವವರೆಷ್ಟು ಜನ, ಕೇವಲ ಜೀವದೇಹ 
ವಿಯೋಗವಾದರೆಲ್ಲ ಸತ್ತವರಲ್ಲ. ಸಾಯುವುದನ್ನು ಕಲಿತು ಸೌಯಬೇಕು. 
ಸಾಯವುದನ್ನು ಕಲಿಯಲು ಸಮಗ್ರ ಜೀವನವೇ ಒಂದು ಪಠಶಾಲೆ. ಆ 
ಶಾಲೆಯಲ್ಲಿ ಸಾಯುವುದನ್ನು ಕಲಿಯಲೊಂದು ಕ್ಲುಪ್ತ ಕಾಲದ ಗಡುವಿಲ್ಲ . 
ಆ ಕಾಲ ಹುಟ್ಟಿ ಸಾಯುವವರೆಗೂ ಉಂಟು. | 

“ ಸತ್ತವರು ಸತ್ತರೆಂಬರಿ ಸಾಯದ ಬಗೆ ಹೇಳಿರೇ ; ಸಾಯದಸಂಸಾರದಲ್ಲಿ 
ಸತ್ತವನು ನಿಮ್ಮ ಶರಣನೊಬ್ಬನೇ ಗುಹೇಶ್ವರ. ” 

ಸಾಯುವುದನ್ನು ಕಲಿತು ಸಾ ಯು ವ ವ ನು ಶರಣನೊಬ್ಬನೇ 
ಜ್ಞಾನಿಗೇ ಆ ಗುಟ್ಟು ಗೊತ್ತು . ಅಜ್ಞಾನಿಗೆ ಸಾಯುವ ಮಾರ್ಗಗೊತ್ತಿಲ್ಲ 
ಸಾಯುವುದು ಅಮಂಗಲವಲ್ಲ. ಸೃಷ್ಟಿಯ ನಿಯಮ . ಸತ್ತವರು ತಿರು 
ಗಾಡುವುದಿಲ್ಲ . ಇವರನ್ನೇ ಸತ್ತವರೆಂದು ಹೇಳುವರು. ಉಳಿದವರೆಲ್ಲ 
ಪುನಃ ಜನ್ಮಧರಿಸುವವರೇ . ಹೀಗೆ ಪುನಃ ಜನ್ಮಧರಿಸುವ ಭವಣೆಯ ಸಾವನ್ನು 
ಸಾಯಬಾರದು. ಅಂಥ ಸಾವನ್ನೇ ಸಾಯಲು ಕಲಿಯಬೇಕೆಂದು ಹೇಳಿ 
ದುದು. ಬಸವಣ್ಣನವರು ಅದನ್ನೇ ಕಲಿತದ್ದು . ಅದು ಎಲ್ಲರೂ ಕಲಿಯ 
ಬೇಕಾದುದು. ಬಸವಣ್ಣನವರ ವ್ಯಕ್ತಿತ್ವಕ್ಕೆ ಯಾವಾಗಲೂ ಮೂಲ್ಯ 
ಉಂಟು. ಮಹಾಪುರುಷರ ವ್ಯಕ್ತಿತ್ವಕ್ಕೆ ಆಧಾರ ತೇಜೋರೂಪವಾದ 
ಶರೀರ, ವ್ಯಕ್ತಿ ಅಳಿದು ಹೋದರೂ ತೇಜೋರೂಪ ಶರೀರ ಅಳಿದುಹೋಗು 


ವುದಿಲ್ಲ . ಆ ದಿವ್ಯ ತೇಜಸ್ವಿಗಳು ಸದಾಚಾರದಿಂದ ಯಾವ ಅಮೌಲ್ಯ 
- ಧನ ಸಂಪಾದನೆ ಮಾಡಿದ್ದರೋ ಅಂಥ ವ್ಯಕ್ತಿತ್ವವೆಂಬ ಧನಕ್ಕೆ ನಾಶವೆಲ್ಲಿ 
ಯದು ಅವರ ಆಚಾರವೇ ದಿವ್ಯ ಪ್ರತೀಕ. ಒಂದಿಲ್ಲೊಂದು ರೀತಿಯಿಂದ 
ಅವರ ವ್ಯಕ್ತಿತ್ವವನ್ನು ನೋಡಿಯೇ ನೋಡುತ್ತೇವೆ. ಅವರಲ್ಲಿದ್ದ ಅಪಾರ 
ಪಾರಮಾರ್ಥಿಕ ವ್ಯಕ್ತಿತ್ವವು ನನ್ನ ಮೇಲೆ ಸದಾ ಅಧಿಕಾರ ಕಾರ್ಯ 
ಮಾಡುತ್ತಿರುತ್ತದೆ. ಅವರೂ ಲೋಕದಲ್ಲಿ ನಡೆಯುತ್ತಿದ್ದರು, ನುಡಿಯು 
ತಿದ್ದರು. ಊಟಮಾಡುತ್ತಿದ್ದರು. ಮಾಡಿಸುತ್ತಿದ್ದರು ಉಡುತ್ತಿದ್ದರು 
ತೊಡುತ್ತಿದ್ದರು. ಆ ನಡೆ ನುಡಿಗಳೇ ಮೊದಲಾದ ಚಿಯು ಹೇಗಿತ್ತು 
ಅದನ್ನರಿತು ಅನುಕರಣ ಮಾಡಬೇಕಾದುದು ನಮ್ಮ ಕರ್ತವ್ಯ . ಅದನ್ನು ತಿಳಿ 
ಯಲು ಪುರಾಣಗಳೂ , ವಚನಗಳೂ ಸಾಧನ. ಅವರ ನಡೆ ನುಡಿ 
ಗಳಲ್ಲಿ ಸಂದೇಹ ಬರಬಾರದು. ನಾವು ಒಮ್ಮೊಮ್ಮೆ ದೊಡ್ಡವರನ್ನೂ 
ಸುಲಭವಾಗಿ ನಮ್ಮ ದೃಷ್ಟಿಯಿಂದಲೇ ಮಾಮಾಂಸೆಗೀಡುಮಾಡಿ ಅವರ 
ಅದ್ಭುತ ಸಾಧನಾಬಲ, ಅಘಟಿತ ಘಟನೆಗಳನ್ನು ಹಾಸ್ಯಕ್ಕೀಡುಮಾಡಿ 
ಮಾತನಾಡುವುದುಂಟು. ಇದಕ್ಕಿಂತಲೂ ಅಪ್ರಬುದ್ಧತೆ ಬೇರಿಲ್ಲ . ಸಂದೇಹ 
ಪಡಬಾರದುದರಲ್ಲಿ ಸಂದೇಹ ನಮಗೆ, ಏರಿ ಅವರನ್ನು ನೋಡಬೇಕು. ಇಳಿದು 
ನೋಡಬಾರದು. ನಾವು ಏರದೆ ಏರಿದವರ ಫಾಮಾಂಸೆ ಮಾಡಿಬಿಡು 
ತೇವೆ. ನಮ್ಮ ಮಾನದಂಡ ವಕ್ರವಾದುದು ; ಹೇಗೋ ಅಳತೆಮಾಡಿ ತೂಕ 
ಹಾಕಿ ನಕ್ಕು ಬಿಡುತ್ತೇವೆ. ಅದು ತರವಲ್ಲ ದೊಡ್ಡವರನ್ನು ದೊಡ್ಡ ದೃಷ್ಟಿ 
ಯಿಂದ ನೋಡಿದಾಗ ಅವರ ದೊಡ್ಡತನ ಕಣ್ಣಿಗೆ ಬೀಳುತ್ತದೆ. 

, “ ಭಕ್ತಿಸಂಭಾಷಣೆಯ ಮಾಡುವೆ; ನುಡಿದಂತೆ ನಡೆವೆ ; ನಡೆಯಲ್ಲಿ 
- ನುಡಿಯ ಪೂರೈಸುವೆ ; ತ್ರಾಸುಕಟ್ಟಳೆ ನಿಮ್ಮ ಕೈಯ್ಯಲ್ಲಿ ಕೂಡಲಸಂಗ 
ಆ ಮದೇವ, ಒಂದು ಜವೆ ಕೊರತೆಯಾದರೆ ನನ್ನ ನದ್ದಿ ನೀನೆದ್ದು ಹೋಗ” 

ಬಸವಣ್ಣನವರ ಬಹುಮೂಲ್ಯ ಮಾತಿದು, ಅವರ ಜೀವನವನ್ನೆಲ್ಲ 
ನೋಡಿದರೆ ಮೇಲಿನ ಮಾತಿಗೆ ಎಲ್ಲಿಗೂ ಊಣೆಯ ಬಂದಿಲ್ಲ. ಕಲ್ಲುತಕ್ಕಡಿ 
ಗಳನ್ನು ಈಶ್ವರನ ಕೈಯಲ್ಲಿಯೇ ಕೊಟ್ಟು, ತಮ್ಮನ್ನು ತೂಗಿಸಿಕೊಂಡು 
ಬೆಲೆಕಟ್ಟಿಸಿಕೊಳ್ಳಲು ಶುದ್ಧ ಕ್ರಿಯಾಚಾರದ ಪ್ರಬಲ ಮನೋಬಲವಿದ್ದರೇ 


ಸಾಧ್ಯ , ಪ್ರಬಲ ಮನೋದಾರ್ಢವನ್ನು ಹೊಂದಿದ್ದರಿಂದಲೇ ಬಸವಣ್ಣ 
ನವರಿಗೆ ಅಂಧ ಶ್ರದ್ದೆ, ಅನೂಚಾನ ದುಷ್ಟ ಪದ್ಧತಿಯೇ ಮೊದಲಾದ ಸಮಾಜ 
ಕಲ್ಮಲಗಳನ್ನು ನಿರ್ದಾಕ್ಷಿಣ್ಯವಾಗಿ ಖಂಡಿಸಿ , ಓಡಿಸಿ, ಶುದ್ಧಗೊಳಿಸಬಲ್ಲ 
ಆಧಿಕೌರಿಕ ಶಕ್ತಿ ಬಂದುದು. ದುರ್ಬಲನಾದ ಅವನೂ ಆ ಕಾಲದಲ್ಲಿ 
ಅವರು ಮುಂಬರಿದಷ್ಟು ದೂರ ಮುಂಬರಿಯಲಶಕ್ಯ . ಬಸವಣ್ಣನವರ 
ಒಂದೊಂದು ಶಕ್ತಿಯನ್ನು ವರ್ಣಿಸಲು ಕೌಲಾನಂತವಾದೀತು. ಕಲ್ಯಾ 
ಣದಲ್ಲಿದ್ದ ಶರಣರೆಲ್ಲರೂ ಕಲ್ಯಾಣವನ್ನೆ ಕೈಲಾಸವೆಂದೂ , ಶಂಭುವೇ ಬಸ 
ವಣ್ಣನೆಂದೂ ಕರೆಯುತ್ತಿದ್ದರು. ಅವರು ಪಾದಗಳಿಂದಲೇ ನಡೆಯುತ್ತಿ 
ದ್ದರು. ವಿಚಾರದಿಂದ ನಿರ್ವಲಿನಲ್ಲಿ ಹೆಜ್ಜೆಯಿಡುತ್ತಿದ್ದರು. ಇದಕ್ಕೆ 
ಪ್ರಸಂಗಗಳೆಷ್ಟೋ ಇವೆ . 

ಒಂದು ದಿನ ಬಸವಣ್ಣನವರು ಮಲಗಿದ್ದಾರೆ. ಮತ್ತೊಂದುಕಡೆ 
ಅವರ ಗೃಹದೀಸಿಗಳಾದ ನೀಲಾಂಬೆ, ಗಂಗಾಂಬೆಯರೂ ಮಲಗಿದ್ದಾರೆ. 
ಮಧ್ಯರಾತ್ರಿಯ ಸಮಯ , ಕಳ್ಳರು ಮನೆಯನ್ನು ವೇಷಾಂತರದಿಂದ ನುಗ್ಗಿ 
ದ್ದಾರೆ. ಕತ್ತಲೆಯಾದ್ದರಿಂದ ಏನೂ ಕಾಣುತ್ತಿರಲಿಲ್ಲ . ನೀಲಮ್ಮನವರ 
ಮೂಗಿನೊಳಗಿನ ಮೂಗುತಿ ಮಾತ್ರ ಕತ್ತಲೆಯಾದರೂ ರತ್ನ ದ್ವಾದ್ದರಿಂದ 
ಪ್ರಕಾಶಿಸಿ ಫಳಫಳ ಹೊಳೆಯುತ್ತಿತ್ತು . ಅದನ್ನು ತೆಗೆದುಕೊಳ್ಳಲು ಹತ್ತಿರ 
ಹೋಗಿ ಮೂಗುತಿಯ ತಿರುಪನ್ನೆ ತಿರುಗಿಸಹತ್ತಿದರು. ನೀಲಮ್ಮನವರಿಗೆ 
ಎಚ್ಚರವಾಗಿ ಚೀರಿಕೊಂಡರು. ಶಿವಯೋಗ ನಿದ್ರಾಮುದ್ರಿತರಾದ ಬಸವ 
ಣನವರು ಯಾರೋ ಮೂಗುತಿ ತೆಗೆಯುತ್ತಿದ್ದಾರೆಂದು ತಿಳಿದರು. ಆದ 
ಅವರು ಅಯ್ಯೋ ! ಶಿವನು ಈ ರೂಪದಿಂದ ನಮಗೆ ಅನುಗ್ರಹಿಸ ಬಂದ 
ನೆಂದೇ ಯೋಚಿಸಿದರು. ಯೋಚನೆಗೆ ಇನ್ನಾವ ಕೊಧಾದಿಗಳಾಗಲಿ 
ಧೀಂಕಿಡಲಿಲ್ಲ. ತನ್ನ ವಸ್ತುವನ್ನು ತಾನೇ ತೆಗೆದುಕೊಂಡು ಹೋಗಲು 
ಬಂದಿದ್ದಾನೆ ಎಂಬುದಾಗಿ ಪೂರ್ಣ ಭಕ್ತಿಯ ಆವೇಶದಲ್ಲಿ ಮುಳುಗಿಹೋಗಿ, 

“ ಒಡನಿರ್ದ ಸತಿಯೆಂದು ನಂಬಿರ್ದೆನಯ್ಯಾ ; ಕೈವಿಡಿದ ಸಜ್ಜನೆಯೆಂದು 
ನಚ್ಚಿರ್ದೆನಯ್ಯಾ ; ಅಯ್ಯೋ ಎನ್ನಯ್ಯನ ಕೈನೊಂದಿತ್ತು ತೆಗೆದು 
ಕೊಡ ಎಲೆಗರತೀ ; ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದಿಹನೆಂದರೆ 
ಕೂಡಲಸಂಗಮನಲ್ಲದೆ ಮತ್ತಾರೂ ಅಲ್ಲ ” 


# 


. 


- ಬಸವಣ್ಣನವರ ಪೂರ್ಣಭಕ್ತಿಯ ಆಳಕ್ಕೆ ಅವರ ಧರ್ಮಪತ್ನಿ ಯ ಪೂರ್ಣ 
ಸಹಕಾರ ಸಿಕ್ಕಿಲ್ಲ. ಆದ್ದರಿಂದ ಸತಿಗಾಗಿ ಹೀಗೆ ಮೂದಲಿಸಬೇಕಾಯಿತು. 
ಈ ಪ್ರಸಂಗದಿಂವ ಬಸವಣ್ಣನವರು ಹೃದಯದಿಂದ ಎಲ್ಲಿ ನಡೆಯುವರೆಂಬುದು 
ವ್ಯಕ್ತವಾಗುವುದು. ಅವರು ಕೇವಲ ಬಯಲಿನ ವ್ಯವಸಾಯದಲ್ಲೇ ನಿಬ್ಬೆ 
ರಗುಗೊಂಡಿದ್ದರು. ಕಳ್ಳನನ್ನು ಕಳ್ಳನೆನ್ನದು ಅವರ ಮನಸ್ಸು , ಅವರು 
ಜಂಗಮ ಲಾಂಛನಾದಿಗಳನ್ನು ಕಂಡು ಕಳ್ಳನ ಭೌನದಲ್ಲಿ ದೇವರೇ ನಮ್ಮನ್ನು 
ಅನುಗ್ರಹಿಸಲು ಬಂದಿದ್ದಾನೆ ಎಂಬುದೇ ಅವರ ನಂಬಿಕೆ , ನಂಬುಕೆಯಲ್ಲಿ ಲವ 
ಲೇಶವೂ ಅನ್ಯತಾ ಭಾವವಿಲ್ಲ. ತವೇ ಮೂಗುತಿಯನ್ನು ಬಿಚ್ಚಿ ಕೊಡಲು 
- ಹೆಂಡತಿಗೆ ಮೂದಲಿಸುತ್ತಾರೆ, ಕಳರಾದರೂ ಆಗಲಿ, ಅವರಿಗೆ ಶಿವನ ಲಾಂಛ 
ನಗಳಲ್ಲಿ ನಂಬಿಕೆಯಾದರೂ ಇದೆ. ಈ ಲಾಂಛನ ಶಿವನ ಲಾಂಛನವೆಂದು 
ಕಳ್ಳರಿಗೂ ಗೊತ್ತು . ಅವರೆ ಏಕೆ ಶಿವನ ರೂಪವಾಗಿರಬಾರದು . ? 


ಆವನ ಭಾವದಲ್ಲಿ ಶಿವನ ನಂಬಿರ್ದ ಶರಣರೆಂತಿರ್ದರೇನಯ್ಯ ; ಮಹಿ 
ಮನೆಂತಿರ್ದರೇನಯ್ಯಾ ; ಸುಚರಿತ್ರರಂತಿರ್ದರೇನಯ್ಯಾ ; ಅವಲೋಹವ 
ಕಳೆವ ಪರುಷ ವೆಂತಿರ್ದರೇನಯ್ಯ ; 
ಕೂಡಲಸಂಗನ ಶರಣರು ರಸದವರ್ಧಿಗಳು ಎಂತಿರ್ದರೇನಯ್ಯ ; 

ತನ್ನ ಅವಗುಣನೆಂಬ ಕರ್ಬೊ೩ಗೆ ಇವರೇ ಪರುಷವೆಂದು ಅರಿತರು . 
ಅವಗುಣವನ್ನು ನೀಗಾಡಲಿಕ್ಕೆ ಇವರು ಬಂದರೆಂದು ಅವರ ಭಾವನೆ . ಒಡೆ 
ಯರೊಡವೆಯ ಕೊಂಡರೆ ಕಳ್ಳಂಗಳಲಾಯಿತೆ ? ಆಗಬಾರದು ಆ ಒಡವೆ 
ಒಡೆಯರದೇ ಅಹುದು ಅವನ್ನು ತೆಗೆದುಕೊಳ್ಳಲು ಬಂದಿದ್ದಾರೆ. ಅದ 
ನೈಕೆ ನಾವು ಅರ್ಪಿಸಿ ಶುದ್ಧರಾಗಬಾರದು . ಇದೇ ಅವರ ಭವನಾ ಪರಿ 
ಸಕ್ಸಸ್ಥಿತಿ, ಅದರಲ್ಲಿ ಆ ಕಳ್ಳರು ಒಡೆಯನನ್ನೇ ಮುಂದುಮಾಡಿ ಕೊಂಡ 
ಬಂದಿದ್ದಾರೆ. ( ಕಳ್ಳ ಬಂದಿಕಾರ, ಹೌವಾಡಿಗ , ಹಾದರಿಗ, ಬಂಟ,ಓಲೆಯರ, 
ನೆಂದೆನಾದರೆ, ನೀ ಮುಂದಾಗಿ ಬಂದ ಭಕ್ತರನ್ನು ನೀಯೆನ್ನದಿದ್ದರೆ ಅದೇ 
ದ್ರೋಹ” ಎನ್ನುತ್ತಿದ್ದರು. ಬಸವಣ್ಣನವರ ಬಗೆಗೆ ನಾವು ಈ ವಿಚಾರದಲ್ಲಿ 
ಸಂದೇಹಿಗಳಾಗಬಹುದು. ಆದರೆ ಮನುಷ್ಯನು ಏರಬೇಕು, ಏರಿ ಆಲೋ 
ಚಿಸಬೇಕು. ನಾವೀಗ ಸಂದೇಹಿಸುವುದು ಇಳಿದು; ಅಂದರೆ ಜ್ಞಾನಭಾವನ 


ಸ್ಥೆಯಲ್ಲಿ ಆಗಲೇ ನಾವು ದೊಡ್ಡವರನ್ನು ಸುಲಭವಾಗಿ ಅಪಹಾಸ್ಯಗೊಳಿ 
ಬಿಡುತ್ತೇವೆಂದು ಹಿಂದೆ ಹೇಳಿದೆ. ಅದೇ ಅಜ್ಞಾನ. 
- ಹೀಗೆಯೇ ಇನ್ನೊಂದು ಪ್ರಸಂಗವನ್ನು ಜ್ಞಾಪಿಸುತ್ತೇನೆ. ಗೋವ 
ಲಿಂಗಣ್ಣ ತುರುಗಾಹಿ ರಾಮಣ್ಣ ಶರಣರೀರ್ವರೂ ಬಸವಣ್ಣನವರ ದಾಸೊ 
ಹದ ಗೋವುಗಳನ್ನು ಕಾಯುವಗೋಪಾಲಕರಿಗೆಲ್ಲ ಮುಖಂಡರು, ಸಾ । 
ರಾರು ಆಕಳುಗಳಿದ್ದವು. ಒಂದುದಿನ ಇವು ಮೇಯಲು ಹೋದಾಗ ಅಡಃ 
ಯಲ್ಲಿ ಕಳ್ಳರು ಹೊಡೆದುಕೊಂಡು ಹೋದರು . ಲಿಂಗಣ್ಣ ಓಡಿಬಂದು ನಃ 
ದುದನ್ನೆಲ್ಲಾ ಬಸವಣ್ಣನವರಿಗೆ ಅರಿಕೆ ಮಾಡಿದನು. ಗೋಪಾಲಕರು ಬೊಬ್ಬಿ 
ಹತ್ತಿದರು. ಆಗ ಬಸವಣ್ಣನವರು ಸ್ವಲ್ಪವೂ ಮನಕ್ಕೆ ದುಗುಡಗೊಳ 
ಲಿಲ್ಲ. ನೌವೂ ಒಂದಲ್ಲೊಂದು ರೀತಿಯಿಂದ ಕಳುವನ್ನೇ ಮಾಡುತ್ತೇವೆ 
ಅಲ್ಲವೆ ? ಇಷ್ಟು ಹಸುಗಳನ್ನು ಸಂಗ್ರಹಿಸುವುದೂ ಒಂದು ಕಳುವೆ 
ಅಲ್ಲವೇ ? ಎಂದರು . ಕಳ್ಳರ ಮನೆಗೆ ಕಳ್ಳರೇಕೆ ಬರುತ್ತಾರೆ. ನಾಮೆ 
ಬೇಕಾದಷ್ಟು ಕದಿಯುತ್ತೇವೆ. ಈ ಕಳ್ಳನ ಕಳ್ಳತನ ಬಿಡಿಸಲು ಕೂಡ 
ಸಂಗಮದೇವನು ನಾನಾ ರೂಪತಾಳಿ ಬಂದಿದ್ದಾನೆ. ಅವರಿಗೇಕೆ ಕಳ್ಳರೆ 
ದೆನ್ನು ವಿರಿ ? 

- 
( ಆಕಳಂ ಕಳ್ಳರು ಕೊಂಡೊಯ್ದರೆನ್ನದಿರಿಂ ಭೋ ! ನಿಮ್ಮ ಧರ್ಮ ; 
ಬೊಬ್ಬಿಡದಿರಿಂ ಭೋ ! ನಿಮ್ಮಧರ್ಮ ; ಆರಡದಿರಿಂ ಭೋ ! ನಿಮ್ಮ 

- ಧರ್ಮ 
ಅಲ್ಲಿ ಉಂಬರೆ ಕೂಡಲಸಂಗ, ಇಲ್ಲಿ ಉಂಬರೆ ಕೂಡಲಸಂಗ, ಏಕೆ 

ಭಾವ 
- ಆದುದರಿಂದ ಯಾರೂ ಕಳವಳ ಪಡುವ ಅಗತ್ಯವಿಲ್ಲ. ಮನೆಯ 
ಕರುಗಳು ಹಸಿದಿವೆ . ಇವನ್ನೂ ಒಯ್ದು ತಾಯಿಗಳಲ್ಲಿ ಕೂಡಿಸಿಬನ್ನಿ 
ಎಂದರು . ಇದು ಸಣ್ಣ ಆದರ್ಶವಲ್ಲ . ಇಂಥ ಆದರ್ಶವೇ ಜನಾಂಗಕ್ಕೆಲ್ಲ 
ಬೇಕಾದುದು. ಆದರೆ ಮನಸ್ಸನ್ನು ಆ ಮಟ್ಟಕ್ಕೇರಿಸುವುದೇನೂ ಸುಲ 
ನಲ್ಲ . ಇಂದ್ರಿಯ ವ್ಯಾಪಾರ ಜಂಜಡದಲ್ಲಿ ಸಿಕ್ಕು ಹಲವಾರು ಕೌಮನ 
ಗಳಲ್ಲಿ ಬಳಲಿ ಬೇಯುತ್ತಿರುವರ ಸಂಖ್ಯೆಯೇ ಹೆಚ್ಚು . ದುಷ್ಟೇ೦ದ್ರಿಯಾಶ್ವ 


ಗಳ ಕಡಿವಾಣ ಹಿಡಿಯಲು ಶಕ್ತಿ ಬೇಕು. ಆ ಶಕ್ತಿ ಬೆಳೆದರೆ ಸಾಮನೆ 
ಗಳ ಕಡೆಗೆ ತಿರುವಿ, ಬಸವಣ್ಣನವರ ಉಚ್ಚಮಟ್ಟದ ಹೃದಯ ಶಕ್ತಿಯನ್ನು 
ಪಡೆಯುವವರೆಷ್ಟು ಜನ ? ಪಡೆಯುವುದಿರಲಿ ಅವರಧಿಶಕ್ತಿಯ ಅರ್ಥವೆಷ್ಟು 
ಜನಕ್ಕಾಗುತ್ತದೆ. ಅರ್ಥವಾಗದಿದ್ದಾಗಲೇ ಹಾಸ್ಯವಾಗುತ್ತದೆ. ಆದರೂ 
ಮಹಾತ್ಮರ ಆದರ್ಶ ಮುಂದಿರಬೇಕು. ಎಂದಾದರೂ ಸಂಸ್ಕಾರಬಂದೀತು. 
ಲಕ , ಸೇವಿತವೊ ಮಹಾವೃಕ್ಷಃ ಫಲಛಾಯಾ ಸಮನ್ವಿತಃ | 

ಯದಿ ದೈವಾತ್ ಫಲಂ ನಾಸ್ತಿ ಛಾಯಾಕೇನನಿವಾರತೇ | | 
ಫಲಪುಷ್ಪ ಛಾಯಾ ಸಮನ್ವಿತ ಮಹಾವೃಕ್ಷದಾಶ್ರಯ ಪಡೆಯಬೇಕು. 
ಅಂಥ ವೃಕ್ಷ ಹುಡುಕಿಕೊಂಡು ಹೋಗಬೇಕು. ದುರ್ದೆವದಿಂದ ನನಗೆ 
ಫಲಸಿಗದಿದ್ದರೂ ಹೋಗಲಿ ನೆಳಲನ್ನಾರು ಕಿತ್ತುಕೊಂಡು ಹೋಗುತ್ತಾರೆ. 
ಅಂಥ ಆದರ್ಶದಿಂದ ಸುಖವು ಪೂರ್ಣಗೊಂಡು ಬರದಿದ್ದರೂ ಚಿಂತೆಯಿಲ್ಲ 
ಅದರ ಸಮಾಸಕ್ಕಾದರೂ ಹೋಗಿರುತ್ತೇವೆ. ಆದ್ದರಿಂದ ದೊಡ್ಡ ಆದರ್ಶ 
ನಮ್ಮ ಜೀವನ ಶ್ರದ್ದೆಯ ಗುರಿ, ದೊಡ್ಡವರ ಆದರ್ಶದಲ್ಲಿ ಸುಖವುಂಟೆಂದು 
ನಂಬಬೇಕು. ಸಂದೇಹ ಸೂತಕಿಗಳಾಗಬಾರದು. ಆ ಸೂತಕ ಬಹು 
ಕೆಟ್ಟದ್ದು. ದೊಡ್ಡವರ ಸಂಪರ್ಕದಲ್ಲಿ ನಮ್ಮ ಪಾವಿತ್ರವಿದೆ. ಕಬ್ಬಿಣ 
ಪರುಷದ ಸಂಪರ್ಕದಿಂದ ಹೊನ್ನಾಗುತ್ತದೆ. ಬಸವಣ್ಣನವರ ನಡೆ - ನುಡಿ 
ಗಳಿಂದ ಅವರನ್ನು ವಿಚಾರಿಸಿದರೆ, ವಿಚಾರಶಕ್ತಿ ಅವರ ವ್ಯಕ್ತಿತ್ವದ ತುದಿ 
ಗೇರಿ ನಿಲ್ಲಲಾರದು. ಅವರೊಬ್ಬ ದೊಡ್ಡ ವ್ಯಕ್ತಿ , ಇಷ್ಟೆ ನಮಗೆ ಒಬ್ಬೊ 
ಟೈಾಗಿ ಅರ್ಥವಾಗುವುದು. ಇಹಪರಕ್ಕೆರಡಕ್ಕೂ ಹೊಂದಿಕೊಂಡು ಹೋಗ 
ತಕ್ಕೆ ನಡೆಯವರು. ಅವರ ಹೃದಯದ ಪರುಷಶಕ್ತಿ , ಶಾಂತಿಗುಣ , ವೈರಾ 
ಗ್ಯಭಾವ ಮೊದಲಾದುವುಗಳ ಬಗ್ಗೆ ವಿಚಾರಮಾಡಬೇಕಾದರೆ ಅವರಿಗೊದ 
ಗಿದ ಒಂದು ಪ್ರಸಂಗವನ್ನು ನಿಮ್ಮೆದುರಿಗೆ ಇಡುತ್ತೇನೆ. 

. ಅವರು ಏಳುನೂರೆಪ್ಪತ್ತು ಜನ ಮಹಾಂತರಾದ ಶರಣ ಜನರಿಗೆ 
ಅವರ ಗಣರೆಂದು ಕರೆದು ಸೇವೆಸಲ್ಲಿಸುತ್ತಾ , ಕಾಯಕ ಮಾಡುತ್ತ ಕಾಲ 
ಕಳೆಯತಕ್ಕವರು. ಏಳುನೂರೆಪ್ಪತ್ತು ಜನ ಮಹಂತರಲ್ಲಿ ಯಾರೂ ಸೋಮಾ 
ರಿಗಳಲ್ಲ. ಅವರೆಲ್ಲ ಪ್ರತಿಯೊಬ್ಬರೂ ಒಂದಿಲ್ಲೊಂದು ಕಾಯಕ ಮಾಡತಕ್ಕ 


ನರೇ , ಅವರ ಕಾಯಕ ವಿಧಾನ ಕಲ್ಯಾಣಪಟ್ಟಣಕ್ಕಷ್ಟೇ ಅಲ್ಲ, ಕಲ್ಯಾ 
ನನ್ನ ಸೇಕ್ಷಿಸುವ ಎಲ್ಲ ಪಟ್ಟಣಕ್ಕೂ ಬೇಕು, ಎಲ್ಲೆಲ್ಲ ಬೇಕು. ಅವರಿಗೆ 
ರಲ್ಲ ಬಸವಣ್ಣ ದಾಸೋಹ ಭಾವನೆಯಿಂದ ಕೂಡಿ ಹಾಸುಹೊಕ್ಕಾಗಿ 2 | 
ತಿದ್ದರು. ಅವರ ಕ್ರಾಂತಿಯ ವಿನೂತನ ಭವ್ಯ ಭವನಕ್ಕೆ ಈ ಮಹಿಮಃ| 
ಆಧಾರಸ್ತಂಭಗಳು. ಅವರಿಗೆ ಕೊಟ್ಟು ದಣಿಯರು, ಮಾಡಿ ದಣಿಯರು 
ನೀಡಿ ದಣಿಯರು, ಅಂಥ ಮಹಾಂತರಿಗೆ “ ತನುವ ಬೇಡಿದೊಡೀವೆ ಮನ. 
ಬೇಡಿದೊಡೀನೆ, ಧನವ ಬೇಡಿದೊಡೀವೆ” ಈಯಲು ಸಿದ್ದರು, ಬೇಡುವವ 
ಅವರಿಗೆ ಕಡಿಮೆಯಾಗಿಹೋಗಿದ್ದರು. ' ಕಾಡುವ ಬೇಡುವ ಶರಣರ ತಂ 
ಕಾಡಿಸು ಬೇಡಿಸು ತಂದೆ ', 'ಕೌಡುವವರಿಲ್ಲದೆ ಬೇಡುವವರಿಲ್ಲದೆ ಬಡವರ 
ನೆನ್ನುತ್ತಿದ್ದರು. ಶರಣರ ಬರವ ಗುಡಿತೋರಣಗಟ್ಟಿ ನಿಂತು ಎದುರುನೆ 
ಡುತ್ತಿದ್ದರು. ಹೀಗೆ ವ್ಯವಹರಿಸುವುದು ಸುಲಭವಲ್ಲ. ಇಂಥ ನಡೆಯ 
ರನ್ನು ಕಂಡರಿಯೆವು, ಕೆಳರಿ ಯ ವು , ಅವರ ಈ ನಡೆಯ 
ವಲೋಕಿಸಿದರೆ ಜೀವನದಲ್ಲಿ ಹೇಗೆ ಅವರು ಶಾಂತಿದಾಂತಿಗಳಿಂದ ಕೂ 
ಬೆಳೆ ಬೆಳೆಯುತ್ತಿದ್ದರೆಂಬುದು ತಿಳಿಯದಿರದು. ಈ ಸ್ಥಿತಿಗೆ ಬರಲು ದೀಪ 
ಕಾಲದ ದೃಢಪ್ರವೃತ್ತಿಯ ಸಾಧನೆ ಸಾಗಿರಬೇಕು. * ಬಾಲಾಭ್ಯಾಸ 
ಮಾಡಹೋದರೆ ಎನ್ನ ಸುರಿಗೆ ಎನ್ನ ನಟ್ಟಿತ್ತು ” ಅವರ ಶಸ್ತ್ರವೇ ಅವರಿಗೆ 
ಹಲ್ಕಿರಿದು ನಿಂತುದೂ ಉಂಟು. ಅದನ್ನೆಲ್ಲ ಜಯಿಸಿ ನಿಂತಿದ್ದರು. ಆ 
ರಿಂದ ಪೂರ್ಣ ತೃಪ್ರಬಿಯ ಆಳದಲ್ಲಿ ಮುಳುಗಿ ಪೂರ್ಣ ದಲ್ಲಿ ತಾವ 
ಪೂರ್ಣಗೊಂಡಿದ್ದರು. `ಸೊನ್ನೆಯಲ್ಲಿ ಸೊನ್ನೆ ಸೇರಿದರೆ ಸೊನ್ನೆಯೇ 
ಕಳೆದರೂ ಸೊನ್ನೆಯೇ , 


ಬಸವಣ್ಣ ಬಿಜ್ಜಳನ ಪ್ರಧಾನಮಂತ್ರಿಯಾಗಿದ್ದರು. ಭಾಂಡಾರ 
ಆಧಿಪತ್ಯವಿತ್ತು . ಅದರಂತೆ ಭಕ್ತಿಭಾಂಡಾರಕ್ಕೂ ಅಧಿಪತಿಗಳು, ಬಿಜ್ಜಳ 
ರಾಜ್ಯದಲ್ಲಿ ಇವರ ಮಾತಿಗೆ ಪ್ರತಿಯಿರಲಿಲ್ಲ. ಅಂಥ ಅಧಿಕಾರ ಸ್ಥಾನದ 
ದ್ದರು. ಆದರೆ ಎರಡನ್ನೂ ಬೇರೆ ಬೇರೆ ನೋಡಿದವರಲ್ಲ, ಉಭಂ 
ದೃಷ್ಟಿಯಿಂದ ದೃಷ್ಟ ನಕಾಂಬುವ ದೃಷ್ಟಿ ಇವರ ದಿವ್ಯ ದೃಷ್ಟಿ . ಒಮ್ಮೊಮ್ಮೆ 
ಕರ್ತವ್ಯಭಾರ ಹೆಚ್ಚಾಗಿ ಈಶ್ವರ ಸೇವಾಕರ್ತವ್ಯಕ್ಕೆ ಅನಿವಾರವಾಗಿ ಅಡಿ 


೧೩ 


ಬಂದ ಪ್ರಸಂಗದಲ್ಲೆಲ್ಲ "ಕಾಂಚನವೆಂಬ ನಾಯನೆಚ್ಚಿ ನಿನ್ನನ್ನು ಮರೆದೆ 
ನಯಾ ಕಾಂಚನಕ್ಕೆ ವೇಳೆಯಿಲ್ಲದೆ ಲಿಂಗಕ್ಕೆ ವೇಳೆಯಿಲ್ಲ ಹಡಿಕೆಗೆ 
ಮೆಚ್ಚಿದ ಸೊಣಗ ಅಮೃತದ ಸವಿಗೆಬಲ್ಲುದೇ ?? ಹೀಗೆಉದ್ಯೋಷಿಸಿ ತಮ್ಮನ್ನೂ 
ತಮ್ಮ ಹೃದಯವನ್ನೂ ತೋರಿಸಿಕೊಂಡಿದ್ದಾರೆ. ಏನನ್ನೂ ಅವರು ಕಳ್ಳ 
ತನದಿಂದ ಮುಚ್ಚಿಟ್ಟಿಲ್ಲ. ಮನಸ್ಸಿನ ಭಾವವನ್ನೆಲ್ಲ ಹೊರಗೆ ಹಾಕುವು 
ದಕ್ಕೂ ಧೈಯ್ಯ ಬೇಕು ? ಸತ್ಯದ ಬೆಂಬಲಬೇಕು. ಧರ್ಮದಲ್ಲೂ ಲೋಕ 
ದಲ್ಲೂ ಅವರು ದೃಷ್ಟಿಯನ್ನು ಸಮಮಾಡಿಕೊಳ್ಳಲು ಹೆಣಗಿದ್ದಾರೆ. ಜಯ 
ಪಡೆದಿದ್ದಾರೆ. ಕೊನೆಗೆ ಎಲ್ಲೆಲ್ಲೂ ಕಾಣಬೇಕಾದುದನ್ನೇ ಕಂಡಿದ್ದಾರೆ. 
ರಾಜಕೀಯದ ದೊಡ್ಡ ಅಧಿಕಾರದಲ್ಲಿ ಭಕ್ತಿ ರಾಜ್ಯಾಧಿಕಾರದಲ್ಲಿ ಸಮನಾಗಿ 
- ಬಾಳಿ ಹೆಸರುಗೊಳ್ಳುವ ಶಕ್ತಿ ಸೌಧಾರಣ ವ್ಯಕ್ತಿಯಿಂದ ಸಾಧ್ಯವಲ್ಲದ್ದು . 
ಕೆಲವರು ಭಕ್ತಿಯೋಂದನ್ನೇ ಸ್ವೀಕರಿಸಿ ಈ ರಾಜಕೀಯ ಜಂಜಡ ನನು 
ಗೇಕೆಂದು ಅಡವಿಯನ್ನು ಸೇರಿಬಿಡುತ್ತಾರೆ. ಕೆಲವರು ರಾಜಕೀಯದಲ್ಲಿದ್ದು 
ಇದರಿಂದೇನು? ಎಂದು ಬಿಟ್ಟು ಕೊಟ್ಟು ಗವಿಸೇರಿಬಿಡುತ್ತಾರೆ. ಈ ವಿಷಯಕ್ಕೆ 
ಪ್ರಸಂಗಗಳೆಷ್ಟೊ ಭಾರತ ಚರಿತ್ರೆಯಲ್ಲಿ ಸಿಕ್ಕುತ್ತವೆ. ಅವರ ವೈರಾಗ್ಯ 
ನೇನೋ ಶ್ಲಾಘನೀಯವೇ ಸರಿ. ಆದರೆ ಅವರು ಅದನ್ನು ಮಾಯೆ 

ಯೆಂದೂ ಮನೋವಿಕಾರ ಕಾರಣವೆಂದೂ ಅರಿತು ಹೆದೆರಿಯೋ ಅಂಥವ 
- ಉಪೇಕ್ಷಿಸಿಯೋ ಹೋದವರು. ಅದರಲ್ಲಿಯೇ ಇದ್ದು ಅದನ್ನು ಜಯಿಸುವ 
ದೃಷ್ಟಿ ಅವರಿಗೆ ಬರಲಿಲ್ಲವೆನ್ನ ಬೇಕು. ಆ ಶಕ್ತಿ ಪ್ರದರ್ಶಿಸಿದವನು ಬಸ 
ವಣ್ಣ , ಆದ್ದರಿಂದ ಬಸವಣ್ಣ ವಾಕ್‌ಶಕ್ತಿಯಿಂದ ವರ್ಣಿಸಲಾಗದ ಮನುಷ್ಯ 
ನೆಂದು ಈ ಪೂರ್ವದಲ್ಲಿ ನಾನು ಹೇಳಿದ್ದು . ಅವರ ಎರಡು ಕ್ಷೇತ್ರಗಳೂ 
ಶುದ್ದಗೊಂಡಿದ್ದು ವು. ಆದರೆ ಅದನ್ನು ನೋಡಿ ಸಹಿಸದ ಜನವು ಎಲ್ಲ ಕಾಲ 
ದೇಶ ಮರ್ತಮಾನದಲ್ಲೂ ಇದ್ದೇ ಇರುತ್ತಾರೆ. ಬಸವಣ್ಣನವರಿಗೂ ಇದ್ದರು. 
ಅವರಿಂದ ಬಸವಣ್ಣ ಕೋಟಲೆಗೂ ಗುರಿಯಾದ 


ಆ ಶಿವಭಾವೋದ್ರೇಕ ಪ್ರಸಂಗ 
ಒಂದು ದಿನ ಸಂಜೆ ಅವರು ತಮ್ಮ ಆಸ್ಥಾನದ ಸಮಸ್ತ ಕಾವ್ಯಗಳನ್ನೂ 
ಮುಗಿಸಿಕೊಂಡು ಪಂಚ ಕಲ್ಯಾಣಿ ಕುದುರೆಯನ್ನೇರಿ ಹೊ ರ ಟ ರು . 


ಮನೆಯಕಡೆ ಹೊರಡಲಿಲ್ಲ. ತಮ್ಮ ಪ್ರೀತಿಯ ಉದ್ಯಾನವನದಕಡೆಗೆ ಹೊರ 
ಟರು. ಉದ್ಯಾನವನದ ಹೊರ ಹೋಲಯದಲ್ಲಿ ಕುದುರೆಯನ್ನಿಳಿದು 
ತೋಟದೊಳಗೆ ಪ್ರವೇಶಿಸಿದರು. ಅಂದು ವೈಶಾಖ ಶುದ್ಧ ಪೂರ್ಣಿಮೆಯ 
ದಿನ. ಜಗತ್ತಿನಲ್ಲಿ ಅನೇಕ ಮಹತ್ವದ ಘಟನೆಗಳನ್ನು ತೋರಿದ ದಿನ. 
ಸಿದ್ದಾರ್ಥನು ಹುಟ್ಟಿದುದೂ ಬುದ್ದನಾದುದೂ , ನಿರ್ಯಾಣಹೊಂದಿದುದೂ 
ಅದೇ ದಿನ. ಅಶೋಕನಿಗೆ ವೈರಾಗ್ಯ ಪ್ರಾಪ್ತಿಯಾದುದೂ ಅದೇ ದಿನ 
ವಂತೆ. ಬಸವಣ್ಣನವರ ಜೀವನದಲ್ಲೂ ಆ ದಿವಸ ಒಂದು ಕೆಲಸಮಾಡಿತು. 
ವೈಶಾಖ ಮಾಸವಾದ್ದರಿಂದ ನೀರಿನ ಸಮೃದ್ಧಿಯಿಂದ ಕೂಡಿದ ತೋಟ 
ಮಲಮಲಗುಡುತ್ತಿತ್ತು . ಎತ್ತೆತ್ತಲೂ ಚಿತ್ತಾಕರ್ಷಕ ಶೋಭೆಯನ್ನು 
ಹೊರಸೂಸುತ್ತಿತ್ತು . ಅಂಥ ಚಿತ್ತಾಕರ್ಷಕ ಉದ್ಯಾನ ಶೋಭೆಯನ್ನು 
ಕಂಡ ಬಸವಣ್ಣನವರು ಭಾವೋದ್ರೇಕಗೊಂಡರು. ಬಸವಣ್ಣನವರಿಗೆ 
ಭಾವೋದ್ರೇಕ ಹೇಗಾಗಬೇಕೋ ಹಾಗಾಯಿತು. ಭಾವೋದ್ರೇಕವೂ ಅವ 
ರವರ ವಾಸನಾಗುಣಕ್ಕನುಗುಣವಾಗಿ ಆಗುತ್ತದೆ. ಕಾಮವಾಸನಾ 
ಪೂರ್ಣನಾದವನು ಅಂಥವನನ್ನು ನೋಡಿದರೆ ಅದು ಭೋಗಯೋಗ್ಯ 
ಭೂಮಿಯನ್ನು ತಾನೆ. ಆತನ ಮೆದುಳಿನಲ್ಲಿ ಭೋಗಸಂತೃಪ್ತಿಯ ಅಲೆ 
ಗಳು ತರಂಗ ತರಂಗಗಳಾಗಿ ಮೂಡಿ ಮೂಡಿ ಬರುತ್ತವೆ. ವಿಜ್ಞಾನಿಗೆ 
ಬೇರೆ ಭಾವ. ಇನ್ನೊಬ್ಬನಿಗೆ ಮತ್ತೊಂದು. ಬಸವಣ್ಣನ ಭಾವನೆ ಗುರು 
ಲಿಂಗ ಜಂಗಮದ ಪೂರ್ಣ ನಿಬ್ಬೆರಗಿನಿಂದ ಕೂಡಿದುದು ; ಎಲ್ಲೆಲ್ಲೂ ಶಿವನ 
ಸುಂದರ ಲಾಸ್ಯವೇ ಅವರ ದೃಗ್ಗೋಚರವಾಗುತ್ತಿದೆ. ಮೈ ಮರೆತು ಅದರ 
ಸುಖವನ್ನು ಶಿವಸುಖವಾಗಿ ಭಾವಿಸಿ ಭಾವದಾಳದಲ್ಲಿ ಮುಳುಗಿ ಅತ್ತ ಸನು 
ರ್ಪಿಸುವ ಸೌಂದಯ್ಯ ಅವರ ಮನಕ್ಕೆ ಬೆಳೆದುಬಂತು. ಜೀವಕಳೆಯೇರಿತು. 
ಭಾವ ಮೊಳೆದೋರಿತು. “ ಆಹಾ ! ಫಲಪುಷ್ಪ ಸಸ್ಯ ಸಮೃದ್ಧಿಯ ಈ 
ಬನದ ಚೆಲುವು ಸತ್ಯ ಶುದ್ದ ಸುಂದರ ಶಿವನ ಚಲುವು, ಶಿವನ ಶರಣರು 
ಇದರ ಸಮಗ್ರ ಸುಖವನ್ನನುಭವಿಸಬೇಕು. ಇಂದೇ ಅಮರ ಗಣಂಗಳ 
ಪ್ರಸಾದ ಸ್ವೀಕಾರ ಸೇವೆ, ಈ ಬನದಲ್ಲಿ ನಡೆಯಬೇಕು. ಈ ಸಮಗ್ರ 
ಸೌಂದರ್ಯ ಶಿವಸುಖವನ್ನು ಅವರೂ ಅನುಭವಿಸಬೇಕು. ದಿನಗಳನ್ನೇಕೆಎಣಿ 
ಸಬೇಕು. ಈಗಲೇ ನಡೆದುಹೋಗಲಿ, ವಾರವೆಂದರಿಯೆ ದಿನವೆಂದರಿಯೆ . 


ಏನೆಂದರಿಯೆನಯ್ಯಾ ! ಇರುಳಿಂದರಿಯೆ , ಹಗಲೆಂದರಿಯೆ , ಏನೆಂದರಿಯೆ 
ನಯ್ಯಾ ” ನಿಮ್ಮನ್ನು ಪೂಜಿಸಿ ಎನ್ನನ್ನು ಮರೆಯಲಿಕ್ಕೆ ನಾಳೇಕೆ? ನಾಳಿಂಗೆ 
ಇಂದೇಲೇಸು ಇಂದಿಂಗೆ ಈಗಲೇ ಲೇಸು; ವಿಘ ವೆಲಿಯದೊ ಲಗ ವೆಲ್ಲಿಯದೋ 
ಕೂಡಲಸಂಗನ ಶರಣರ ಸೇವೆಗೆ ” ಎಂದು ಆಲೋಚಿಸಿ ಈ ವನದಲ್ಲಿಯೇ 
ಶುಭ್ರ ಜೊತ್ಸೆ ಯ ಸೌಂದರ ದಲ್ಲಿ ರಾತ್ರಿಯ ಶರಣರಪ್ರಸಾದ ಸ್ವೀಕಾರ 
ನಡೆದುಹೋಗಲಿ , ಎಂದು ತ್ವರಿತಗತಿಯಿಂದ ಕುದುರೆಯನ್ನೇರಿಮಹಾಮನೆಗೆ 
ಬಂದುಬಿಟ್ಟರು. 


ಮಹಾಮನೆಯ ಬಾಗಿಲಲ್ಲಿ ಅಪ್ಪಣ್ಣ ಶರಣರು ನಿಂತಿದ್ದರು. 
ಬಾಗಿಲಿಗೆ ಉತ್ಸುಕತೆಯ ಆಳದಲ್ಲಿ ಬಸವಣ ಮುಳುಗಿದ್ದ ಭಾವವನ್ನು ಕಂಡ 
ಅಪ್ಪಣ್ಣ ಏನೋ ವಿಶೇಷವಿರಬೇಕೆಂದು ಯೋಚಿಸಿಕೊಂಡ. ಬಸವಣ್ಣ 
ಕುದುರೆಯಿಂದಿಳಿದು “ ಅಪ್ಪಣ ಅಪ್ಪಣ್ಣ !” “ ಏನು ಬಸವೇಶಾ ?? ಇಂದು 
ಪ್ರಮಥರ ಪ್ರಸಾದಸೇವೆ ಉದ್ಯಾನವನದಲ್ಲೇ ನಡೆದುಹೋಗಬೇಕು' ಉತ್ತು 
ಕತೆಯ ಭಾವೋದ್ರೇಕದ ಹೊನಲು ಹರಿಸಿದ ಬಸವಣ್ಣ , ಅಪ್ಪಣ್ಣ ಶರಣ 
ರೆಂದರೆ ಬಸವಣ್ಣನವರ ಬಲಗೈ , ದಾಸೋಹ ವ್ಯವಸ್ಥೆಯನ್ನು ಬಸವಣ್ಣ 
ನವರ ಹೃದಯವನ್ನರಿತು ವ್ಯವಸ್ಥೆಯಿಂದ ನಡೆಯಿಸಿಕೊಂಡು ಹೋಗುತ್ತಿ 
ದ್ದವರು . ಬಸವಣ್ಣನವರು ಹೇಳಿದ ಮಾತಿಗೆ ಪ್ರತಿಯಾಗಿ ಏನನ್ನೂ 
ಮಾತನಾಡದವನಾದ ಅಪ್ಪಣ್ಣ , ( ಅಪ್ಪಣ್ಣ ದಾಸೋಹದ ಎಲ್ಲ ವ್ಯವಸ್ಥೆಯಾ 
ಗಲಿ , ಉದ್ಯಾನಕ್ಕೆ ಸಕಲ ಪರಿಕರಗಳೂ ಸಾಗುವ ಏರ್ಪಾಡು ನಡೆಯಲಿ? 
ಎಂದು ಬಸವಣ್ಣನವರು ಹೇಳಿ ಒಳಗೆ ಹೋಗಿ ಜ್ಞಾನಶಕ್ತಿ , ಕ್ರಿಯಾಶಕ್ತಿಯ 
ಕಾದ ನೀಲಾಂಬೆ, ಗಂಗಾಂಬೆಯರಲ್ಲಿ ಸಂಭ್ರಮದಿಂದ ಈ ಸಂತೋಷದ 
ವಾರ್ತೆಯನ್ನು ಹೃದಯ ತುಂಬಿ, ಮನ ತುಂಬಿ, ಭಾವ ತುಂಬಿ ಹೊಗಳಿ 
ಶಿವಭಾವೋದ್ರೇಕದ ಸ್ವರ್ಗಂಗೆಯನ್ನೇ ಹರಿಸಿದ. ಎಲ್ಲರೂ ಸಂತೋಷ 
ದಿಂದ ಬಸವಣ್ಣನ ಹೃದಯಸಂಸತ್ತಿನಲ್ಲಿ ಮೂಡಿದ ಸೇವಾಕಾರದ ಅನು 
ಚರರಾಗಿ ನೆರವಾದರು. ಹಡಪದ ಅಪ್ಪಣ್ಣ ಶರಣರು ದಾಸೋಹ ವ್ಯವಸ್ಸು 
ಪುರುಷ, ಕೋಲುಶಾಂತಪ್ಪ ಶರಣರಿಗೆ ಸಕಲ ವಿಷಯ ತಿಳಿಸಿದರು. 
ಬಾಣಸದ ಮಲ್ಲರಸಿಯರು ಪ್ರಸಾದ ಭಾಂಡಗಳನ್ನು ತೋಟಕ್ಕೊಯ್ಯುವ 


೧೬ 


ಸ್ಥಿತಿಗೆ ಓರಣಗೊಳಿಸಿದರು . ಎಲ್ಲರೂ ಸಿದ್ಧರಾದರು . ಪ್ರಸಾದ ಭಾಂಡೆ 
ಗಳನ್ನು ಸಾಗಿಸಲು ಗಾಡಿಗಳು ದಾಸೋಹಗೃಹದ ಮುಂಭಾಗಕ್ಕೆ ಬಂದವು. 
ನೀಲಾಂಬೆ ಗಂಗಾಂಬೆಯರು ಸ್ವತಃ ಪ್ರಸಾದ ಭಾಂಡಗಳನ್ನೆ ತತ ಭಯ 
ಭಕ್ತಿಯಿಂದ ಗಾಡಿ ತುಂಬಿದರು . ಬಸವಣ್ಣ ನವರ ಐದು ವರ್ಷದ ಬಾಲಕ 
ಸಿದ್ದ ರಸ ಅಥವ ಬಾಲಸಂಗಣ್ಣ ಕಳೆಗೊಂಡು ತಾಯಿಯರ ಪಕ್ಕದಲ್ಲಿ ಕುಣಿ 
ಕುಣಿಯುತ್ತ ಶಿವಗೀತೆ ಹಾಡುತ್ತ ಓಡಾಡಿದನು. ನೀಲಾಂಬೆ ಗಂಗಾಂಬೆ 
ಯರು ಗಡಿಯನ್ನೇರಿ ಕುಳಿತರು . ಮಗುವೂ ಕುಳಿತಿತ್ತು . ಗಾಡಿಗಳು 
ಉದ್ಯಾನದ ಕಡೆ ಹೊರಟವು. ಬಸವಣ್ಣ ನಡೆಯುತ್ತಲೇ ಹೊರಟ . ಅಷ್ಟ 
ರಲ್ಲಿ ಎಲ್ಲೆಲ್ಲ ಪೂರ್ಣಿಮೆಯ ಚಂದ್ರನ ಪೂರ್ಣ ಕಿರಣಗಳು ಶಿವಪ್ರಪಂಚ 
ವನ್ನು ಸಮುತ್ತಿ ಮೆತ್ತಿದವು. ಬಸವಣ್ಣನವರಿಗೆ ವಿಲಕ್ಷಣಾನಂದನ 
ಯಿತು. ಪೂರ್ಣ ತೃಪ್ತಿಯಿಂದ ನಲಿದಾಡಹತ್ತಿದರು. ತಮ್ಮೊಳಗೆ ಸೌಂದ 
ರವೋ ಸೌಂದರದೊಳಗೆ ತಾವೋ , ಬೆಳ್ಳನೆಯ ಬೆಳದಿಂಗಳಲ್ಲಿ ತಾವೋ 
ತನ್ನೊಳಗೆ ಬೆಳದಿಂಗಳೋ ಎಂಬಂತಾದರು. ಎಲ್ಲವೂ ಹೃದಯದಿಂದಲೇ 
ಹೊರಹೊಮ್ಮಿದಂತೆ ಕಂಡರು. ಇತ್ಯ ಘಟ್ಟಿವಾಳಯ್ಯನವರು ಶಿವಶರಣರಿ 
ಗೆಲ್ಲ ವಿಭೂತಿಯಿತ್ತು , ಅಕ್ಷತೆ ಕೊಟ್ಟು , ಆಮಂತ್ರಣವನ್ನಿಯಹತ್ತಿದರು . 
ಬಸವಣ್ಣನವರು ಶರಣರು ಬರುವುದರೊಳಗೆ “ ಗುಡಿತೋರಣಗಟ್ಟಿಸಿ ಚಾಂಗು 
ಭಲೆ ! ಚಾಂಗು ಭಲಾಎಂಬೆನು ” ಎನ್ನು ವ ತವಕವನ್ನೆ ಹೊಂದಿದವರಾ 
ಗಿದ್ದರು. ಗಡಿಗಳು ಉದ್ಯಾನವನ್ನು ಸೇರಿದುವು. ಪೂಜಾಮಂಟಪಗ. 
ಇನ್ನು ಸಿದ್ಧಗೊಳಿಸಿದರು. ತೋಟದಲ್ಲಿ ಆಗಬೇಕಾದ ಸಿದ್ಧತೆಗಳೆಲ್ಲವೂ ಆಗಿ 
ಹೋದುವು. ಇನ್ನೇನು ಶರಣಜನ ಸಂದೋಹದ ದಿವ್ಯ ಬರವೊಂದೇ ಉಳಿ 
ದುದು. ಬಸವಣ್ಣನು ಶರಣರ ಬರವೆನ್ನ ಪ್ರಾಣದ ಬರವು, ಶರಣರ 
ದರ್ಶನ ಶಿವನ ದರ್ಶನವೆಂದು ಭಾವವೆಲ್ಲ ಮನವಾಗಿ, ಮನವೆಲ್ಲ ಕಣ್ಣಾಗಿ, 
ಕಣ್ಣೆಲ್ಲ ಶರಣಸೌಂದರವಾಗಿ ಎದುರುನೋಡುತ್ತ ಉದ್ಯಾನದ ಬಾಗಿಲಿಗೆ 
ಬಂದು ನಿಂತಿದ್ದ . ಕೂಗಿನ ಮಾರಯ್ಯ ನವರು ಉದ್ಯಾನದಲ್ಲಿ ನಿಂತು 
ಕೊಂಡು ಶರಣರನ್ನು ಕೂಗಿದನು. ಶರಣರನ್ನು ಕೂಗಿ ಕರೆಯುವ ಕಾಯಕ 
ಕೂಗಿನ ಮಾರಯ್ಯನ ಕಾಯಕ. ಕೂಗಿನ ಮಾರಯ್ಯನೊಮ್ಮೆ ಬಸವಣ್ಣ 
ನವರ ಹತ್ತಿರ ಬಂದು ನನಗೊಂದು ಕಾಯಕ ನಿಯಮಿಸಿಕೊಡಿರೆಂದು 


೧೭ 


ಕೇಳಿದನಂತೆ. ಬಸವಣ್ಣನವರು ನೀವಾವ ಕಾರ್ಯದಲ್ಲಿ ಅಭಿರುಚಿಯುಳ್ಳವ 

ರೆಂದು ಕೇಳಿದ್ದಕ್ಕೆ ನನಗೆ ಚೆನ್ನಾಗಿ ಕೂಗಲಿಕ್ಕೆ ಬರುತ್ತದೆ ಎಂದರಂತೆ. 
" ಹೌಗಾದರೆ ' ಹರಹರ ಮಹಾದೇವ' ಎಂದು ಕೂಗಿರೆಂದರು ಬಸವಣ್ಣನವರು. 

ಮಾರಯ್ಯ ಕೂಗಿದ; ಹರದಾರಿಯುದ್ದಕ್ಕೆ ಆ ಧ್ವನಿ ಕೇಳಿತಂತೆ. ಅಂದಿ 
ನಿಂದ ಶರಣಜನಸಂದೋಹವನ್ನು ಕೂಗಿಕರೆಯಲು ನಿಯಮಿತರಾದರೆಂದು 
ಹೇಳುವ ರೂಢಿಯಿದೆ. ಅವರು “ ನಮಃ ಪಾರ್ವತೀಪತೇ ಹರಹರ ಮಹಾ 
ದೇವ ” ಎಂದು ಕರೆದರೆ ಶರಣರೂ ಪ್ರಸಾದಕಾಂಕ್ಷಿಗಳಾದ ಬಡಬಗ ರೂ 
ಪ್ರಸಾದ ಸ್ವೀಕಾರಕ್ಕೆ ಬರಬೇಕು. 

ಕೂಗಿನ ಮಾರಯ್ಯನವರು ಉದ್ಯಾನದಲ್ಲಿ ನಿಂತು ಉತ್ತರ ಸ್ವರವೆತ್ತಿ 
* ಅಚ್ಚ ಅಚ್ಚ ಪ್ರಸಾದಿಗಳೇ ಬನ್ನಿ ಬನ್ನಿ ; ನಿಚ್ಚ ನಿಚ್ಚ ಶಿವರಾತ್ರಿಯನ್ನು 
ಮಾಡುವವರೇ ಬನ್ನಿ ಬನ್ನಿ ; ಬ ಸ ವ ನ ನಚ್ಚಿನ ಗಣಂಗಳೇ 
ಬನ್ನಿ ಬನ್ನಿ , ನಮಃ ಪಾರ್ವತೀಪತೇ ಹರಹರ ಮಹಾದೇವ ” ಎಂದು 
ಕೂಗಿದನು. ಕಲಾಣನಗರದಲ್ಲಿ ಆ ಧ್ವನಿ ಮಾರ್ದನಿಗೊಂಡು ಹೋ 
ಯಿತು. ಶರಣರೆಲ್ಲರೂ ಉದ್ಯಾನವನದತ್ತ ಬಂದರು. ನೃತ್ಯಾಚಾರಶೀಲ 
ರಾದ ಬಸವಣ್ಣನವರೇ ಬಾಗಿಲಲ್ಲಿ ನಿಂತು, ಶರಣು ಶರಣು ಬಿಜಯಂಗೈಸ 
ಬೇಕು ಎನ್ನುತ್ತಿದ್ದರು. 


ಇಂದೆನ್ನ ಮನೆಗೆ ಪ್ರಮಥರು ಬಂದಿಹರೆಂದು, ಗುಡಿತೋರಣವಕಟ್ಟಿ , 
ಷಡುಸಮಾನಾರ್ಜನೆಯ ಮಾಡಿ, ರಂಗವಲ್ಲಿಯನಿಕ್ಕಿ , ಉಘ ! 
ಚಾಂಗುಭಲಾ!” ಎಂಬೆ; ತಮ್ಮ ಒಕ್ಕುದನಿಕ್ಕಿ ಸಲಹುವರಾಗಿ,ಕೂಡಲ 
ಸಂಗನ ಶರಣರು 


ಆ ಕೂಡಲಸಂಗನ ಶರಣರ ಬರವು ಅವರ ಪ್ರಾಣಜೀವಾಳದಂತೆ ಹೇಗೆ 
ದರೆ, ಸೂರ್ಯನುದಯ ತವರೆಗೆ ಜೀವಾಳವಾದಂತೆ; : ಚಂದ್ರಮನುದಯ 
ನೈದಿಲೆಗೆ ಜೀವಾಳದಂತೆ , ಕೂಪರಾದ ಶರಣರ ಠಾವಿನಲ್ಲಿ ಕೂಟವೇ ಜೀವಾಳ 
ವಾಗಿ, ಒಲಿದ ಶರಣರ ಠಾವಿನಲ್ಲಿ ನೋಟವೇ ಜೀವಾಳವಾಗಿ ಅವರನ್ನೆಲ್ಲ 
ಸ್ವಾಗತಿಸುತ್ತಿರುವ ಭಾವನೆ ಶರಣಜನರೆಲ್ಲರ ಅಂತಃಕರಣವನ್ನು ಸೂರೆಹೊಡೆ 


00. 


ಯಿತು. ಹೊಳೆ ಸಮುದ್ರವನ್ನು ಸೇರಿ ಸಮುದ್ರವೇ ಆದಂತೆ ಬಸವಣ್ಣ 
ಶಿವಭಾವಾಪನ್ನ ಭಾವನೆಯಲ್ಲಿ ಶರಣರೂ ಉದ್ರೇಕಗೊಂಡು ಭಾವೈಕ್ಯಗೊಂಡು 
ಹೋದರು. ಪೂಜೆ ಬೆಳದಿಂಗಳ ಬೆಳಗಿನ ಬೆಳ್ಳಿನಲ್ಲಿ ಕಳೆಗೊಂಡು ನಡಿ 
ಯಿತು. ಪ್ರಸಾದವನ್ನೆಲ್ಲರಿಗೂ ಬಸವಣ್ಣ , ಚೆನ್ನಬಸವಣ್ಣ , ನೀಲಾಂಬೆ. 
ಗಂಗೊಂಬೆ, ಅಕ್ಕನಾಗಮ್ಮ , ಬಾಲಸಂಗಣ್ಣ ಮೊದಲಾದ ಬಸವಣ್ಣನ ಮನೆ 
ಮಂಡಳಿಯೂ , ದಾಸೋಹಕಾರ ಧುರಂಧರರೂ ಎಡೆಮಾಡಿದರು. ಉದ್ಯಾನ 
ಮಧ್ಯದಲ್ಲಿ ಕರ್ಪೂರದ ಉರಿಗೊಳಿಸಿ ಬಸವಣ್ಣ , ನೀಲಾಂಬೆ, ಗಂಗಾಂಬೆ. 
ಬಾಲಸಂಗಣ್ಣನವರೇ ಮೊದಲಾದವರು ಸಾಷ್ಟಾಂಗ ನಮಸ್ಕಾರ ಮಾಡುತ್ತ, 
* ಷಟ್ಸ್ಥಲಾತ್ಮಕ ಶರೀರಧಾರಿಗಳಾದ ಗುರುಲಿಂಗಜಂಗಮಕ್ಕೆ ಪ್ರಸಾದ 
ತೃಪ್ತಿಯಾಗಲಿ ಶರಣು ಶರಣಾರ್ಥಿಗಳು ” ಎಂದು ಬೇಡಿಕೊಂಡರು. ಪ್ರಸಾದ 
ಸ್ವೀಕಾರ ಅಪೂರ್ವನಂದಗೊಂಡ ಶರಣರಿಂದ ಭರವತ್ತು ಸಾಗಿತು. ಬಸ್ 
ವಣ್ಣನ ಹೃದಯಾಮೃತ ದಾಸೋಹಭಾವದಲ್ಲಿ ಆ ಪ್ರಸಾದ ಸಿದ್ಧವಾದುದು. 
ಶರಣರೆಲ್ಲ ಆ ಪ್ರಸಿದ್ದ ಪ್ರಸಾದದಿಂದ ತೃಪ್ತಬಿಯಾಳದಲ್ಲಿ ಮುಳುಗಿಹೋ 
ದರು. ಪ್ರಸಾದದಿಂದ ತೃಪ್ತಿ ಪಡಿಸುವುದೂ ಒಂದು ದೊಡ್ಡ ಕಾರ್ಯ 
ಬಸವಣ್ಣನು ಆ ಗುಟ್ಟನ್ನರಿತವನು. 

- ಊಟವೆಲ್ಲ ಮುಗಿದ ಮೇಲೆ ಭಾವೋದ್ರೆಕಗೊಂಡ ಶರಣರೆಲ್ಲ 
ರಾತ್ರಿಯ ಸಮಗ್ರ ಸೌಂದರ್ಯವನ್ನು ಬಸವಣ್ಣನ ಹೃದಯ ಸೌಂದರ 
ದೊಡನೆ ಅನುಭವಿಸುತ್ತ , ಶುದ್ಧ , ಸಿದ್ದ ಪ್ರಸಿದ್ದ ಪ್ರಸಾದ ಸ್ವೀಕಾರ ತೃಪ್ತಿ 
ಯಿಂದ ಪವಿತ್ರೋದರರಾಗಿ ಶರಣರ ಭಾವೋದ್ರೇಕ ಶಿವನ ಭಜನೆಯ 
ಉದ್ಯೋಷಣೆಗೆ ಮೊದಲುಮಾಡಿತು. ಮಧ್ಯರಾತ್ರಿಯ ಸಮಯವಾಗಿತ್ತು . 
ಕಲ್ಯಾಣದ ವಿಸ್ತಾರವೀಥಿಯಲ್ಲಿ ಉತ್ತರ ಸ್ವರದಲ್ಲಿ ಪರಮಾತ್ಮನಾಮ ಸಂಕಿ 
ರ್ತನೆಯಲ್ಲಿ ಮೈ ಮರೆತು ಹಾಡುತ್ತ ಹೊರಟರು. ಬಿಜ್ಜಳನ ಅರಮನೆಯ 
ಮುಂಭಾಗದಿಂದಲೇ ಎಲ್ಲರೂ ಹೋಗಬೇಕಾಯಿತು. ಬಿಜ್ಜಳನು ಎಚ್ಚರ 
ಗೊಂಡ; ನಿದ್ರೆಗೆ ಭಂಗವಾಯಿತು. ಇದೇನಾಶ್ವರವೆಂದು ನೋಡುವಷ್ಟ 
ರಲ್ಲಿ ಪರಿಚೌರಕರು ನಡೆದ ವರ್ತಮಾನವನ್ನು ಬಂದು ತಿಳಿಸಿದರು. ಇಷ್ಟು 
ಹೊತ್ತಿನಲ್ಲಿ ಜಯಘೋಷವೆಂದರೇನು ? ಏನು ಹುಚ್ಚು ಅವರಿಗೆ ? ಎಂದ. 


- ನಿದ್ರೆಗೆಟ್ಟರೆ ಮನುಷ್ಯ ಸಹಜವಾಗಿ ಕೋಪಗೊಳ್ಳುತ್ತಾನೆ. ಬಿಜ್ಜಳನೂ 
ಕೋಪಗೊಂಡ; ಕೋಪದ ಉರಿಯಾರದಂತೆ ಅರಕ್ಷಣದಲ್ಲಿಯೇ ತುಪ್ಪವೂ 

ಬಂದು ಬಿತ್ತು : ಕೊಂಡೆಯ ಮಂಚಣ್ಣಾದಿಗಳು ಈ ಸಮಯವನ್ನು ಅರ 
- ಸನ ಕೋಪೋದ್ದೀಪನ ಕಾವ್ಯಕ್ಕೆ ಲಾಭಮಾಡಿಕೊಂಡರು. ಆ ಮಧ್ಯ 
ರಾತ್ರಿಯೇ ಅಲ್ಲಿಗೆ ಬಂದು ಕಿವಿಯಲ್ಲಿ ಊದಿದರು. “ಸ್ವಾಮಿ , ಬಸವಣ್ಣನ 
ಗಣಸಂತರ್ಪಣೆಯ ಕೋಲಾಹಲವಿದು. ಉತ್ತರ ಸರದಿಂದ ಕೂಗುವ 
ಅವರ ಕೂಗು ಕಲ್ಯಾಣದ ಜನದ ನಿದ್ರೆಯನ್ನೆ ಓಡಿಸಿದೆ. ಬಸವಣ್ಣ , 
ತನುವ ಬೇಡಿದೊಡೀವೆ, ಮನವ ಬೇಡಿದೊಡೀನೆ, ಧನವ ಬೇಡಿದೊಡೀವೆ. 
ಬೇಡುವರಿಲ್ಲದೆ, ಕಾಡುವರಿಲ್ಲದೆ ಬಡವಾದೆನೆಂದು ಇತ್ತೀಚೆಗೆ ಹುಚ್ಚು ಹತ್ತಿ 
ದಾನ- ಧರ್ಮ , ಗಣಾರಾಧನೆ ಮೊದಲಾದ ಕಾರಮಾಡುತ್ತಿದ್ದಾನೆ. ಕಲ್ಯಾ 
ಣದಲ್ಲಿ ಎಲ್ಲರಿಗೂ ಬಸವಣ್ಣನ ಈ ದ್ರವ್ಯವ್ಯಯದ ವಿಷಯದಲ್ಲಿ ಸಂಶಯ ; 
ಪ್ರಭುಗಳಿಂದ ಪಡೆಯುವ ಮಾಸಿಕ ವೇತನ ಈ ಗಣದ ಎಲೆಅಡಕೆಗೂ 
- ಕೂಡ ಸಾಲದೆನ್ನುತ್ತಿದ್ದಾರೆ. ಹೀಗಾದರೆ ಕಾಲಚೂರ್ ಭಾಂಡಾರ........ . 
ಎಂದು ಅಪೂರ್ಣವಾಗಿಯೇ ನಿಲ್ಲಿಸಿದರು. ನಿದ್ರೆಗೆಟ್ಟ, ಸಿಟ್ಟು , ದ್ರವ್ಯ ವ್ಯ 
ಯದ ವಿಷಯದಲ್ಲಿ ಜನದ ಸಂಶಯ , ಭಾಂಡರ ಹಾಳಾದೀತೆಂಬ ಮಂತ್ರಿ : 
ಸಂಪುಟದವರ ಭವಿಷ್ಯ ನೌಣಿ ಮೂರೂ ಮುಪುರಿಗೊಂಡು ಕೋಪದ 
ಉರಿಗೆ ಪಂಜಾಯಿತು. ಮಂಚಣ್ಣಾದಿಗಳಿಗೆ ಬೆಳಗಾಗುತ್ತಲೇ ಈ ವಿಚಾರ 
ವಿಮರ್ಶೆಯಾಗಬೇಕು. ನೀವೀಗ ಹೋಗಿರೆಂದು ಹೇಳಿದ ಬಿಜ್ಜಳ, ಸರಿ ! 
ಮನಸ್ಸಿನ ಒಣವಿಚಾರದ ಚರ್ವಣಕ್ಕೊಂದು ವಿಷಯ ಬಿಜ್ಜಳನಿಗೆ ಸಿಕ್ಕಿತು. 
ಬೆಳಗಾಗುವವರೆಗೆ ಆತನಿಗೆ ನಿದ್ರೆ ಬರಲೇಯಿಲ್ಲ. ಮನಸ್ಸು ನಿದ್ರೆಗೆ ಇಳಿ 
ಯಲಿಲ್ಲ. ಸಿಕ್ಕ ವಿಚಾರವನ್ನು ರೋಮಂಥನಗೊಳಿಸಿಕೊಂಡಿತು ಕೋಪದ 
ರಸವನ್ನು ನಾಡಿನೌಡಿಗೂ ಹರಿಸಿಕೊಂಡಿತು. ಇದನ್ನೇ ಮನಸ್ಸು ಬರಡು 
ಮಾಡುವಿಕೆಯೆನ್ನುವುದು. ಒಣ ವಿಚಾರಗಳಿಗೆಲ್ಲ ಮನಸ್ಸು ಕೆಡಿಸಿಕೊಳ್ಳು 
ವುದು ಮನಸ್ಸಿನ ಅದ್ಭುತ ಶಕ್ತಿಯನ್ನು ನಷ್ಟಗೊಳಿಸಿಕೊಳ್ಳುವ ಮಾರ್ಗ. 
- ಬಿಜ್ಜಳ ಆ ಮಾರ್ಗವನ್ನು ರಾತ್ರಿಯೆಲ್ಲಾ ಸವೆಯಿಸಿಬಿಟ್ಟ . ದೊಡ್ಡವರೆ 
ನ್ನು ವರ ಸುತ್ತಮುತ್ತ ಬಹು ಚಿಕ್ಕವರೂ ಬಹಳ ಜನರಿರುತ್ತಾರೆ. ಬಿಜ್ಜಳ 
ನಿಗೆ ಯಾವಾಗ ಬೆಳಗೌದೀತು ? ಯಾವಾಗ ಈ ವಿಚಾರವಿಮರ್ಶೆ ಮಾ . 


೨೦ . 


ಡೇನು ಎಂಬ ತವಕ ಬೆಳೆದಂತೆಯೇ ರಾತ್ರಿಯೂ ಕಳೆದು ಬೆಳಕಾಯಿತು. 
ಅತ್ತ ಮಂಚಣ್ಣಾದಿ ಮಂತ್ರಿ ಪುಟದ ಬಸವಣ್ಣನ ವಿರೋಧಿಗಳ ಗತಿಯೂ 
ಹೀಗೆಯೇ ಆಗಿತ್ತು . 


ಕೂಡಲಸಂಗನೇ ಹರಣವ ಮೇಲಕ್ಕೆತ್ತಿಟ್ಟ 


- ಬೆಳಗಾಯಿತು. ರಾಜಾಜ್ಞೆಯಂತೆ ವಿಶೇಷ ಸಭೆ ಸೇರಿತು. ಚಹ 
ಡೆಯ ಉತ್ತೇಜಕವಾದ ಅಸತ್ಯವನ್ನೇ ಸತ್ಯಕ್ಕಿಂತ ಹೆಚ್ಚಾಗಿ ಪೆಡಂಭೂತಗೊ 
ಳಿಸಿದ ಮಾತುಗಳಿಂದ ಬಿಜ್ಜಳನ ಮನಸ್ಸು ಕ್ರೋಧಾವೇಶದತ್ತಣಿಂದ ತಿರೋಣ 
ಧಾನವಾಗಿರಲಿಲ್ಲ. ಬಿಜ್ಜಳನೂ ಬಂದನು. ಎಲ್ಲ ಮಂತ್ರಿಗಳೂ ನೆರೆದರು. 
ಬಸವಣ್ಣನವರೂ ಆಸ್ಥಾನಕ್ಕೆ ಬಂದರು. ಮನಸ್ಸಿನಲ್ಲಿ ಉದ್ಭುದ್ದಗೊಂಡ 
ಕೋಪದ ಜ್ವಾಲೆ ಮುಖವನ್ನೆಲ್ಲ ಕೆಂಪುಗೊಳಿಸಿತ್ತು . ಒಂದನ್ನೂ ಅರಿ 
ಯದ ಬಸವಣ್ಣ ದೂರದಿಂದಲೇ ಪ್ರಭುವಿನ ಮುಖವನ್ನು ನಗುತ್ತ 
ನೋಡಿದ. ಬಸವಣ್ಣನ ನಗುಮುಖಕ್ಕೆ ಮಾರುತ್ತರ ಬಿಜ್ಜಳನ ಮುಖದಿಂದು 
ಬರಲಿಲ್ಲ . ದೃಷ್ಟಿಗಳು ಕೆಂಪಡರಿ ವಕ್ರಗತಿಗೊಂಡಿದ್ದು ವು. ಉಳಿದ ಹಲು 
ಕೆಲವು ಮಂತ್ರಿಸಂಪುಟದ ಜನರ ಮುಖಗಳೂ ಅಪಹಾಸ್ಯದ ಅಸ್ಪಷ್ಟ ರೇಖೆ 
ಗಳನ್ನು ಹೊತ್ತು ನಿಂತಿದ್ದು ವು. ಬಸವಣ್ಣನಿಗೆ ಪ್ರಕೃತ ಪ್ರಸಂಗವ್ವುದೋ 
ಕಾಲುಕೆದರಿ ಜಗಳವನ್ನಾರಂಭಿಸುವುದಾಗಿರಬೇಕೆಂದೂ , ಅರಸನ ಕಿವಿಯಲ್ಲಿ 
ಯಾರೋ ಏನನ್ನೊ ಊದಿರಬೇಕೆಂದೂ , ಆದ್ದರಿಂದಲೇ ಪ್ರಭುವು ವಿಕಾರ 
ಗೊಂಡಿರುವನೆಂದೂ ಅರಿತು, ತನ್ನ ಯಾವ ಸತ್ಸಂಪ್ರದಾಯವನ್ನೂ ನಿಲ್ಲಿ 
ಸದೆ ಸಭೆಯನ್ನು ನಗುತ್ತಲೇ ಪ್ರವೇಶಿಸಿದನು. ಕ್ಷಣಕಾಲ ಸಭೆಯೆಲ್ಲ ಮೌನ. . 
ಎಲ್ಲರ ದೃಷ್ಟಿಗಳೂ ಪ್ರಭುವಿನ ಮುಖದ ಮೇಲೆ ವಿಚೌರಣೆಯ ನಾಂದಿಯು. 
ಪ್ರಾರಂಭಗೊಳ್ಳಲೆಂಬ ತವಕದ ದೌತ್ಯ ನಡೆಯಿಸಿದ್ದು ವು . ಕೊಧದ 
ಮನಸ್ಸು ತನ್ನ ಪ್ರಬುದ್ಧವೋ , ಅಪ್ರಬುದ್ಧವೋ ಯಾವುದನ್ನು ತುಂಬಿ 
ಕೊಂಡಿರುತ್ತದೋ ಅ ದ ನ್ನು ಕಾರಿಬಿಡುತ್ತದೆ ಉನ್ಮತದೃಷ್ಯವಾದ 
ಮಾತಿನಿಂದ ಇಂಥ ಮಾತುಗಳನ್ನೇ ರಾಕ್ಷಸೀ ಎಂದು ಕರೆಯುವುದು. 


ಬಿಜ್ಜಳನಿಗೂ ತಡೆಯಲಾಗಲಿಲ್ಲ. ಬಸವಣ್ಣನ ಕಡೆಗೆ ಮುಖ ತಿರುಗಿಸು 
ತಲೇ ಇನ್ನೆನು ವಿಚಾರಣಾನಾಟ್ಯದ ಪ್ರಥಮ ನಾಂದಿ ಪ್ರಾರಂಭವಾ 
ಯಿತೆಂದುಕೊಂಡು ತಮ್ಮ ತಮ್ಮ ಪಾತ್ರಗಳ ಸಿದ್ಧತೆಗೆ ಬಣ್ಣ ಬಳಿದುಕೊಳ್ಳ 
ಹತ್ತಿದರು. ಒಮ್ಮೆ ಬಸವಣ್ಣನ ಮುಖದಮೇಲೂ , ಮತ್ತೊಮ್ಮೆ ಬಿಜ್ಜಳನ 
ಮುಖದಮೇಲೂ ವಿರೋಧಿ ಜನದ ದೃಷ್ಟಿಗಳು ತಾಕಲಾಡಹತ್ತಿದುವು. 

ಬಿಜ್ಜಳ - ಏನು ದಂಡನಾಯಕರೇ , ರಾತ್ರಿಯಲ್ಲಾದ ವಿಶೇಷ ಗದ್ದಲ 
ಪ್ರಸಂಗ ? ಕಲ್ಯಾಣದಲ್ಲಿ ಓರ್ವರಿಗೂ ನಿದ್ರೆಯಿಲ್ಲ. ಪ್ರಜಾವರ್ಗದ ನಿದ್ರ 
ಸಾಶ ಪ್ರಸಂಗಕ್ಕೇಕೆ ಅವಕಾಶವಿತ್ತಿರಿ ? 

ಬಸವಣ್ಣ ( ನಗು ) ಪ್ರಭೂ , ಯಾರಿಗೆ ನಿದ್ರೆಯಿಲ್ಲ. ಹುಟ್ಟಿದಂ 
ದಿನಿಂದ ನಿದ್ರೆಯಿದ್ದೆಯಿದೆ. ನಿದ್ರೆ ! ನಿದ್ರೆ ! ನಿದ್ರೆಯಲ್ಲಿಯೇ ಜಗತ್ತು 
ಮುಳುಗಿ ಹೋಗಿದೆ. ಶಿವಾಭಾವಾಪನ್ನಗೊಂಡು ಸಾತ್ವಿಕ ಭಕ್ತಿಯು 
ಕದಲ್ಲಿ ಮಾಡಿದ ಶರಣರ ಪರಮಾತ್ಮನಾಮಸಂಕೀರ್ತನೆ ಪ್ರಜಾವರ್ಗದ 
ನಿದ್ರಾಭಂಗದ ಪ್ರಮಾದಕ್ಕೆಡೆಗೊಟ್ಟುದೆಂದು ಭಾವಿಸಲಾರೆ. ಈಶ್ವರನಾಮ 
ಸಂಕೀರ್ತನೆ ಕೇಳಿ ಪುನೀತರಾಗಲು ಒಂದು ರಾತ್ರಿ ನಿದ್ರೆಯಿರದಿದ್ದರೇನಾ 
ಯಿತು ? ನಿದ್ರೆನಿದ್ರೆ ಯೆಂಬ ಜಡಜೀವಿಗಳಲ್ಲಿ ನೀನೆಲ್ಲಿದ್ದೆ ಕೂಡಲಸಂಗಮ 
- ದೇವ, ಆಗಳೂ ನಿದ್ರೆ ಈಗಳೂ ನಿದ್ರೆ . 


ಎಂದು ಬಸವಣ್ಣನವರು ಸುಮ್ಮನಾಗಲು, ಉಳಿದವರು ಪ್ರಭುವಿನ 
ಮುಖವನ್ನೇ ಕಣ್ಣರಳಿಸಿ ನೋಡಹತ್ತಿದರು . ಬಿಜ್ಜಳ ಇನ್ನೂ ಕೋಪ 
ಗೊಂಡ. ಬಸವಣ್ಣ ಈ ದಿನದ ಸಭೆಯ ಸಮಸ್ತೋದ್ದೇಶವನ್ನಿಗ ಅರಿತ. 

ಬಿಜ್ಜಳ - ಏನು ದಂಡನಾಯಕರೇ , ಹೀಗೆ ಹೇಳುತ್ತಿರುವಿರಿ? ಆ ಗದ್ದ 
ಲದ ಪ್ರಸಂಗವನ್ನು ನೀನೇ ಕಿವಿಯಿಂದ ಕೇಳಿದ್ದೇನೆ. ನಾನೇ ನಿದ್ರೆಗೆಟ್ಟ 
ದ್ದೇನೆ. ನಿದ್ರೆಗೆಟ್ಟರೇನಾಯಿತೆಂದು ನಿನ್ನ ಭಾವನೆಯೆ ? | 
- ಬಸವಣ್ಣ - ಪ್ರಭು, ದುಷ್ಟೋದ್ದೇಶಪೂರ್ಣವಾದ ಆಸಾತ್ವಿಕ ವೃತ್ತಿ 
ಯಲ್ಲಿ ವ್ಯವಹರಿಸಿ ಪ್ರಜೆಗಳ ನಿದ್ರೆಗೆ ಭಂಗಗೊಳಿಸುವುದು ಶರಣಜನರಿಷ್ಟ 


೨೨ 


ವಲ್ಲ. ನಿನ್ನಿನ ಸುಂದರ ಪ್ರಕೃತಿಯು ಅನುಪಮ ಭಾವಾವೇಶಗೊಳಿಸಿತು 
ಸಾತ್ವಿಕ ಭಾವಪೂರ್ಣವಾದ ಅವರ ಹೃದಯ ಕುಹರದಿಂದ ಹೊರಟ ಧ್ವನಿ 
ಈಶಸಂಕೀರ್ತನೆಯಲ್ಲದೆ ಬೇರಿಲ್ಲ. ನಿದ್ರೆ ಹೋದರೆ ಈಶಸ್ತುತಿ ಶ್ರವಣವ 
ಯಿತು ಪ್ರಜೆಗಳಿಗೆ, 


ಬಿಜ್ಜಳ - ಸರಿಯಾಯಿತು. ಹೋಗಲಿ ! ದಂಡನಾಯಕರೇ , ನಮ್ಮಿಂದ 
ಸಂಬಳದ ರೂಪವಾಗಿ ತಾವು ಪಡೆಯತಕ್ಕ ಹಣದಿಂದ ಇಷ್ಟೊಂದು ವ್ಯಯ 
ಮಾಡಲು ಹೇಗೆ ಸಾಧ್ಯ ? ಅಷ್ಟೊಂದು ಜನ ಶರಣರ, ಜಂಗಮ , 
ತಾಂಬೂಲದ ವೆಚ್ಚವೂ ಆ ಹಣದಿಂದ ಸಾಗಲಾರದೆಂದು ಕಲ್ಯಾಣಕ್ಕೆ 
ಕಲ್ಯಾಣವೇ ಹೇಳುತ್ತಿರುವುದು. ( ಮಂಚಣ್ಣನ ಕಡೆ ತಿರುಗಿ) ಏನು ಮಂಜ 
ಣ್ಣನವರೇ , ಬಸವಣ್ಣನವರು ಇಷ್ಟೊಂದು ಧನವನ್ನೆಲ್ಲಿಂದ ತರುವರು : 
ಇಷ್ಟು ವ್ಯಯವನ್ನೆಂತು ಮಾಡುವರು ? 

ಮಂಚಣ್ಣ - ಧನಸಂಗ್ರಹದ ರೀತಿಯನ್ನು ಅವರಿಂದಲೇ ತಿಳಿಯು 
ಬೇಕು ಪ್ರಭು, ಅದು ಯಾರಿಗೂ ತಿಳಿಯದ ಗೂಢ ವಿಚರವೇ ಆಗಿದೆ. 

ನಗುತ್ತ ಹಾಸ್ಯ ಭಂಗಿಯ ಮುಖದಿಂದ ಉಳಿದೆಲ್ಲ ಮುತ್ರಿಗಳ ಮುಖ 
ನೋಡಿ ಕಿರುನಗೆ ನಕ್ಕ ಮಂಚಣ್ಣನನ್ನು ಬಿಜ್ಜಳನೂ ನೋಡಿದನು. ಉಳಿ' 
ದವರೂ ಬಸವಣ್ಣನವರನ್ನು ಕುರಿತು ಅರಸನ ಮಾತುಗಳಿಗೆಪ್ರೋತ್ಸಾಹಿ 
ಸುವ ಭಾವಭಂಗಿಯಲ್ಲಿ ಒಬ್ಬರಿಗೊಬ್ಬರು ಪಿಸುಗುಟ್ಟುತ್ತ ಕುಳಿತರು . ಈ 
ಎಲ್ಲ ನಾಟಕವನ್ನೂ ನೋಡುತ್ತಿದ್ದ ಬಸವಣ್ಣ ವಿಕಾರಗೊಳ್ಳಲಿಲ್ಲ. ನಗೆ 
ಗೂಡಿದ ಮುಖಮುದ್ರೆಯನ್ನೇ ಪುನಃ ಧರಿಸಿ, ಪ್ರಭುವಿನ ಕಡೆಗೆ ನಗರ 
ತಲೇ ಉತ್ತರ ಕೊಡಹತ್ತಿದನು. 

ಬಸವಣ್ಣ - ಪ್ರಭುವೇ , ಮಂತ್ರಿವಯ್ಯರೇ , ನಾನು ಧನವ್ಯಯಿಸುವ 
ರೀತಿಯನೆನು ಹೇಳಲಿ ? ಬರುವ ರೀತಿಯನ್ನು ಏನು ಹೇಳಲಿ : 
ಕೋಣನ ಹೇರೇ ಕೋಣನಿಗೆ ಬಜ್ಜೆಯಾಗಿ ಬುಸುಗುಟ್ಟುತ್ತ ತನ್ನ ಗ : 
ಸ್ಥಾನವನ್ನು ಯಾವಾಗ ಸೇರುವೆನೋ ಎಂಬ ಚಿಂತೆಯಲ್ಲಿ ಸಾಗಿರಲು ಸಕ 


೨೩ 


ದಲ್ಲಿ ಮಲಗಿಕೊಂಡ ಕುನ್ನಿ ಬುಸುಗುಡುತ್ತಎದ್ದು ಬಡಿಯುವ ಹಾಗೆ ತಾವು 
ಮಾಡರು. ಮಾಡುವವರ ಮಾಡಲೀಯರು; ತಾವು ನಂಬರು ನಂಬುವ 
ವರ ನಂಬಲೀಯರು. ಮಾಡುವ ಭಕ್ತರ ಕಂಡು ಸೈರಿಸಲಾರದವರ ಕೂಗಿದೆ 
ಕೂಗಿಡೆ ನರಕದಲ್ಲಿಕ್ಕುವ ಕೂಡಲಸಂಗಮದೇವ. ” 

ಬಿಜ್ಜಳ - ದಂಡನಾಯಕರೆ , ಏನನ್ನಾದರೂ ಕೇಳಿದರೆ ಚುಚ್ಚುವಂತಹ 
ದೃಷ್ಟಾಂತಕೊಟ್ಟು ಕೂಡಲಸಂಗಮದೇವ, ಕೂಡಲಸಂಗಮದೇವ ಎಂದು 
ಮಾತಿನ ಮಾಲೆಯನ್ನೇ ಸುರಿಸಿಬಿಡುವಿರಿ. ನಾನು ಕೇಳುವುದೊಂದು ನೀವು 
ನುಡಿಯುವುದೊಂದು; ಅಷ್ಟೊಂದು ದ್ರವ್ಯ ನಿಮಗೆ ಹೇಗೆ ಬರುತ್ತದೆ; ಹೇಗೆ 
ವ್ಯಯಿಸುತ್ತೀರಿ, ಇದಕ್ಕುತ್ತಿರಬೇಕು. .. … .... . .... 

ಬಸವಣ್ಣ -ಪ್ರಭುವೇ , ಆ ಬರುವ ಮಾರ್ಗವನ್ನೇನು ಹೇಳಲಿ. 
“ ಹರನೀವಕಾಲಕ್ಕೆ ಸಿರಿಯು ಬೆನ್ನಲಿಬಕ್ಕು ; ಹರಿದು ಹೆದ್ದೊರೆಯು ಕೆರೆತುಂಬಿ 
ದಂತಯ್ಯ ; ಅರಸು ಪರಿವಾರ ಕೈವಾರ ನೋಡಯ್ಯ ; ನೆರೆಯದ ವಸ್ತುವು 
ನೆರೆವುದು ನೋಡಯ್ಯ ; ಪರಮ ನಿರಂಜನ ಮರೆವ ಕಾಲಕ್ಕೆ ತುಂಬಿದ ಹರ 
ವಿಯ ಕಲ್ಲುಕೊಂಡಂತೆ ಕೂಡಲಸಂಗಮದೇವ" ಕೇಳಿದೆಯಾ ಮಹಾರಾಜ 
ವೃಥಾ ಸಂಶಯಕ್ಕೆಡೆಗೊಟ್ಟುಕೊಳ್ಳಬೇಡ. ನಿನ್ನ ಭಂಡಾರವನ್ನು ಸೂರೆ 
ಹೊಡೆಯುತ್ತೇನೆಂಬ ಸಂಶಯದ ಭೂತ ಬಡಿದಹಾಗೆ ಕಾಣುತ್ತದೆ. ಊರ 
ಮುಂದೆ ಹಾಲಹಳ್ಳ ಹರಿಯುತ್ತಿರಲು ಓರೆಯಾವಿನ ಬೆನ್ನ ಹರಿಯಲೇಕೆ ? 
ನಾನು ವ್ಯಯಿಸುವ ಧನ ಕಾಯಕದ ಧನ ; ಪರರ ಹೊನ್ನು ಕಟ್ಟಿಕೊಂಡೆನ 
ಗೇನಾಗಬೇಕಾಗಿದೆ. ಸಂಶಯ ಮನಕ್ಕಿಳಿದಾಗ ಸತ್ಯ ಕಣ್ಣಿಗೆ ಕಾಣುವುದಿಲ್ಲ . 
ಈ- ಬಿಜ್ಜಳ .( 

ಕ್ರೋಧೋದ್ದೀಪಿತ ಪಾಟಿಲನೇತ್ರನಾಗಿ) ಬಸವಣ್ಣ , ಈ 
ದೃಷ್ಟಾಂತಗಳಾಗಲಿ ಸಮಾಧಾನಗಳಾಗಲಿ ನನ್ನ ಮನವನ್ನು ಸಂತೈಸ 
ಲಾರವು. ನಿಮ್ಮಕಾರ ಅನುಚಿತವೆಂದು ಭಾವಿಸಿದ್ದೇನೆ. ಇದಕ್ಕೆ ನಿಮ್ಮ 
ಉತ್ತರವೇನು ? 

ಬಸವಣ್ಣ - ಪ್ರಭುವೇ ವೃಥಾಕ್ರೋಧಉಪಯೋಗವಿಲ್ಲದು,ಕ್ರೆಧ 
ವಿಕಾರದಿಂದ ಅನರ್ಥಗಳಾಗುತ್ತವೆ. ನನಗೆ ಈ ನಿನ್ನ ವರ್ತನೆಯಿಂದ 


೨೪ 


ಕೋಪವಿಲ್ಲ . “ ತನಗೆ ಮುನಿವವರಿಗೆ ತಾಮುನಿಯಲೇಕಯ್ಯಾ ; ತನಗಾದ 
ಆಗೇನು ಅವರಿಗಾದಚಾಗೇನು? ತನುವಿನ ಕೋಪ ಹಿರಿತನದ ಕೇಡು; 
ಮನದ ಕೋಪ ಅರುಹಿಗೆ ಹಾನಿ; ಮನೆಯೊಳಗಣ ಕಿಚ್ಚು ಮನೆಯ ಸುಡು 
ವುದಲ್ಲದೆ ನೆರೆಮನೆಯ ಸುಡಬಲ್ಲುದೇ ಕೂಡಲಸಂಗಮದೇವ. ” ನನ್ನ ಕಾರ್ 
ಅನುಚಿತವೆಂದು ನಾನುಭವಿಸಿಲ್ಲ. ನಾನು ಆರಂಭ ಮಾಡುವುದು ಗುರು 
ಪೂಜೆಗೆಂದು ; ನಾನು ಬೇಹಾರವ ಮಾಡುವುದು ಲಿಂಗಾರ್ಚನೆಗೆಂದು ; 
ನಾನು ಪರಸೇವೆ ಮಾಡುವುದು ಜಂಗಮದಾಸೋಹಕ್ಕೆಂದು ; ಈ ನನ್ನ 
ಕಾಯಕದಿಂದ ಬಂದ ಸೊನು ಗುರುಲಿಂಗ ಜಂಗಮಕ್ಕಲ್ಲದೆ ಇನ್ನೊಂದಕ್ಕೆ 
ವ್ಯಯವಾಗದು, ಆತನು ಕೊಟ್ಟ ದ್ರವ್ಯ ಆತನ ಶರಣನಿಗೆ ವ್ಯಯವಾಗು 
ವುದು. ಈ ನನ್ನ ಸತ್ಯ ಶುದ್ಧವಾದ ವ್ಯವಹಾರವೂ ತಮ್ಮ ದೃಷ್ಟಿಗೆ ಅನು 
ಚಿತವಾಗಬೇಕಾದರೆ ತಾವು ಪರಿಪೂರ್ಣವಾಗಿ ಮನಸ್ಸನ್ನೇ ಹಾಳುಮಾಡಿ 
ರುವಿರಿ. ಮಹಾರಾಜ, ನಿಮ್ಮ ಹಿತಕ್ಕೆ ಕಲ್ಯಾಣದ ಹಿತಕ್ಕೆ , ಕಲಚೂರ 
ವಂಶದ ಹಿತಕ್ಕೆ ಹೇಳುತ್ತೇನೆ ಕೇಳು : ಪ್ರಭುಗಳಿಗೆ ಈ ಸಂಶಯ ಸ್ವಭಾವ 
ನಾಗಲಿ , ಪರೋಕ್ತಿಯನ್ನು ವಿಮರ್ಶಿಸದೆ ನಡೆಯುವ ನಡೆಯಾಗಲಿ, ಉಚಿ 
ತವಲ್ಲ . ಈಶನು ನಿಮ್ಮ ಮತಿಗೆ ಮಂಗಳವೀಯಲಿ. ಒಂದಕ್ಕೊಂಬತ್ತ 
ನುಡಿಯ - ಕಣ್ಣ ಕೆಂಚನೆಮಾಡಿ, ಗಂಡುಗೆದರಿವುಡುಹಿ ಕೆಲೆವವರ 
ಕಂಡಂಸುವೆ, ಓಸರಿಸುವೆ : ಓಡಿದೆನೆಂಬ ಭಂಗವಾದಡುಗಲಿ ನಿಮ್ಮ ಕೂಡಲ 
ಸಂಗನ ಶರಣರ ಅನುಭವವಿಲ್ಲದವರ ಹೊಲ ಮೇರೆಯೆ ಹೊಂದೆ, ಹೊಲನ 
ಬಿಟ್ಟೋಡುವೆ.” 

ಬಿಜ್ಜಳ - ಸಾಕು ಸಾಕು ! ದಂಡನಾಯಕರೇ ಸಾಕುಮಾಡಿ ನಾನೆಲ್ಲ 
ನನ್ನೂ ವಿಮರ್ಶೆಸಿಯೇ ತಿಳಿದಿದ್ದೇನೆ. ಇನ್ನು ಆ ನಿನ್ನ ಗುರುಲಿಂಗ 
ಜಂಗಮದ ಸೇವೆ ನಿಲ್ಲಲಿ. ಅ ಶರಣರ ಗುಂಪಿನಿಂದ ದೂರಸರಿದು ನಿನ್ನು 
ಕರ್ತವ್ಯ ಮಾಡಿಕೊಳ್ಳಿರಿ ಹೋಲನಬಿ ಡುವ ಅವಸರವಿಲ್ಲ. ಆ ಪುಂಡರ 
ಸೆನೆ ಇನ್ನೂ ಕಲ್ಯಾಣದಲ್ಲಿ ನಿಲ್ಲಲಿ. 

ಬಸವಣ್ಣ - ( ಕಿವಿಮುಚ್ಚಿ) ಆಡದಿರಾಡದಿರು ಪ್ರಭುವೇ , ಕಲ್ಯಾಣಕ್ಕೆ 
ಕಲ್ಯಾಣ ರಾಜ್ಯಕ್ಕೆ ಜಂಬೂದ್ವೀಪಕ್ಕೆ ಕೀರ್ತಿಯನ್ನು ತರಲು ದೇಶವಿದೇಶ 


೨೫ 


ಗಳಿಂದ ನೆರೆದು ಮಹತ್ತನ ಬ್ರಹತ್ತನ್ನೂ ಸಾಧಿಸಲು ಬಂದ ಶರಣರೂ 
ಜಂಗಮ ಪುಂಗವರೂ ಪುಂಡರೇ ? ಅವರ ಸೇವೆ ನಿಲ್ಲಬೇಕೆ ? ಛೇ ! ತೆಗೆ 
ತೆಗೆ ! ! ಇದೆಲ್ಲಿಯ ಮಾತು ಪ್ರಭು ! “ ಹೊಲೆ ಹೊಲೆಯರ ಮನೆಹೊಕಾ 
ದರೂ ಸಲಿಕ್ಕೆ ಕೂಲಿಯ ಮಾಡಿಯಾದರೂ ಗುರುಲಿಂಗ ಜಂಗಮದ 
ನಿಲುವಿಂಗೆ ಕುದಿವೆನಲ್ಲದೆ ” ಅನ್ಯಥಾ ಹೋಗುವವನಲ್ಲ. ನಿಮ್ಮ ಈ ಮಾತು 
ಕಶಾಘಾತವಾಯಿತು. ಇಷ್ಟೊಂದುಕ್ರೋಧಕ್ಕೆ ನಿಮ್ಮ ಮನಸ್ಸು ಪಕ್ಕಾಗಿ 
ರುವ ಈ ಪ್ರಕೃತ ಪ್ರಸಂಗದಲ್ಲಿ ನನ್ನ ಮಾತುಗಳು ನಿಮ್ಮ ಅಂತಃಕರಣ 
ವನ್ನು ಪ್ರವೇಶಿಸಲಾರವು. (ಎಂದು ಎದ್ದು ನಿಂತು) ಪ್ರಭುವೇ ನನ್ನ ಈ 
ದೃಢಪ್ರತಿಜ್ಞೆಯನ್ನು ಕೇಳು. . 

( ಅರ್ಥವನರ್ಥಮಾಡಿ ಕೋಲಾಹಲಗೈಯುತ್ತಿರಲಿ; 
ಹುಟ್ಟಿದ ಮಕ್ಕಳ ನವಖಂಡನ ಮಾಡಿ ಕಡಿವುತ್ತಿರಲಿ ; 
ಮುಟ್ಟಿದ ಸ್ತ್ರೀಯ ಕಣ್ಣ ಮುಂದೆ ಅಭಿಮಾನಗೊಂಡು ನೆರೆವುತ್ತಿರಲಿ: 
ಇಂತೀ ತ್ರಿವಿಧವು ಹೊರಗಣವು; 
ಇನ್ನು ಎನ್ನಂಗದ ಮೇಲೆ ಬರಲಿ; ಹಿಡಿಖಂಡನ ಕೊಯ್ಯಲಿ; ಇಕ್ಕುವ 
ಶೂಲಪ್ರಾಪ್ತಿ ಸಲಿ ; ಹಾಕೊಂದೆಸೆ ಹನ್ನೊಂದೆಸೆ ಮಾಡುತ್ತಿರಲಿ ; 
ಮತ್ತೆಯೂ ಲಿಂಗಾರಾಧನೆಯ ಮಾಡುವೆ; ಜಂಗಮಾರಾಧನೆಯ 
ಮಾಡುವೆ; ಪ್ರಸಾದಕ್ಕೆ ತಪ್ಪೆನು; ಇಂತಪ್ಪ ಭಾಷೆ ಕಿಂಚಿತ್ತು ಹುಸಿ ! 
ಯಾದೊಡೆನೀನಂದೇ ಮೂಗುಕೊಯ್ಯ ಕೂಡಲಸಂಗಮದೇವ 
. ಎನ್ನುತ ಸಭೆ ಬಿಟ್ಟು ಹೊರಡಲನುವಾಗಿ ಒಂದು ಹೆಜ್ಜೆಯನ್ನು 
ಕಿತ್ತಿಟ್ಟು “ ನುಡಿದ ನುಡಿಯನ್ನು ಜೀರ್ಣಿಸಿಕೊಳ್ಳಲೂ ಮನಪ್ರಸಾದನ ಅಗತ್ಯ 
ಪ್ರಭುವು ಮನಪ್ರಸಾದನವನ್ನೇ ಕಳೆದುಕೊಂಡಿರುವಾಗ ನುಡಿದು ಫಲವಿಲ್ಲ. 
ವೃಥಾವಾಗ್ವಾದಗಳು ಅನರ್ಥ ಹೇತುಗಳು ” ಎಂದು ಯಾರನ್ನೂ ನೋಡದೆ 
ಹೊರಟೇಬಿಟ್ಟರು. ಸಭೆಯೆಲ್ಲ ಸ್ತಬ್ದವಾಯಿತು, ಬಿಜ್ಜಳಮೂಕನಾದನು. 
ಉಳಿದ ಮಂತ್ರಿಗಳು ಒಬ್ಬರ ಮುಖವನ್ನೊಬ್ಬರು ರೆಪ್ಪೆ ಮಿಟುಕದಂತೆ ನೋಡು 
ತಿದ್ದರು. ಬಸವಣ್ಣನವರ ಮನಸ್ಸು “ ಪುಂಡರ ಸೇವೆ ನಿಲ್ಲಲಿ. ಗುರುಲಿಂಗ 
ಜಂಗಮರ ಸೇವೆ ಕೊನೆಗೊಳ್ಳಲಿ” ಎಂಬ ಪ್ರಭುವಿನ ಮಾತುಗಳಿಂದ ಗಾಯ 


೨೬ 


ಗೊಂಡು ಹೋಯಿತು. “ ಪ್ರಭುವಿಗೆ ನನ್ನ ಸೇವೆ ಅರ್ಥವಾಗಲಿಲ್ಲವಲ್ಲ' ಎಂ೪| 
ಚಿಂತೆಯು ಕನಿಕರದೊಡನೆ ಬೆರತುಹೋಯಿತು. ಯಾವ ಗುರುಲಿಂಗಜಂ | 
ಮಾರಾಧನೆಯು ತನ್ನ ಅರ್ಧ ಪ್ರಾಣಮಾನಗಳಿಗಿಂತಲೂ ಅಧಿಕವೆಂದು 
ಭಾವಿಸಿ ಸತ್ಯಶುದ್ದ ಮಾರ್ಗದಲ್ಲಿ ಹೆಜ್ಜೆಯಿಟ್ಟಿದ್ದನೋ ಅಂಥ ಶರಣ 
ದೂಷಣೆಯು ಕಶಾಘಾತದಂತೆ ಬಸವಣ್ಣನನ್ನು ಬಾಧಿಸಿತು . ಸಭಾಭವ 
ವನ್ನು ಬಿಟ್ಟು ಹೊರಗೆ ಹೊರಟು ಬಂದರು. ಬಿಜ್ಜಳನು ಬಸವಣ್ಣನವರ 
ಹೋಗುವ ಮಾರ್ಗವನ್ನೇ ನೋಡುತ್ತ ಕುಳಿತನು, ಇಬ್ಬರು ಮಂತ್ರಿಗಳ 
ಎದ್ದು ಬಸವಣ್ಣನನ್ನು ಹಿಂಬಾಲಿಸಿ , ಸಭಾಂಗಣದ ಹೊರಭಾಗದಲ್ಲಿ ಬಸವ 
ಣ್ಣನನ್ನು ಸಂಧಿಸಿ “ ಬಸವಣ್ಣ , ಪ್ರಭುವಿನ ಮಾತಿಗೆಉತ್ತರಕೊಟ್ಟು ಹೋ 
ಬೇಕಲ್ಲದೆ ಹಾಗೇ ಎದ್ದು ಹೋಗುವುದು ಸತ್ಸಂಪ್ರದಾಯವಲ್ಲ; ಅಪರಾಧ ” 
ಎನ್ನಲು ಬಸವಣ್ಣನವರು “ ಸಂಪ್ರದಾಯ ಉಳಿಯಲೆಂದೇ ಹೊರಟ 
ಬಂದುದು ಮಂತ್ರಿಗಳೇ , ಒಣತರ್ಕದಿಂದ ನಂದಿಸಲಾರದ ಬೆಂಕಿಯುದ್ದ 
ವಗೊಂಡು ಎಲ್ಲವನ್ನೂ ಸುಡಬಾರದೆಂಬ ಭಾವನೆಯಿಂದ ಎದ್ದು ಬಂದದು 
ಇದು ಅಪರಾಧವಲ್ಲ. ನಾನು ಹೇಳುವ ಮಾತುಗಳನ್ನು ವಿಮರ್ಶೆಯ ತಕ 
ಡಿಯಲ್ಲಿ ತೂಗಲು ತಾಳ್ಮೆಯೇ ಇಲ್ಲದಿರುವಾಗ ಯಾರಿಗೆ ಏನು ಹೇಳಿಪ್ರಯೋ 
ಜನ ? ಉತ್ತರಗಳನ್ನು ಕೇಳುವ ಮನಸ್ಸಿಗೂ ತಾಳ್ಮೆಬೇಕು, ಪ್ರೀತಿಬೇಕು 
ಗೌರವಬೇಕು. ಅದು ಅಲ್ಲಿಲ್ಲದಿರುವಾಗ ವ್ಯರ್ಥಾಲಾಪ, ಕೂಪರಿಗೆ ಹೇಳು 
ವೆನು ಕುಳಸಳಂಗಳೆಲ್ಲವನು ಕೂರದರಿಗೆ ಹೇಳಿ ನಾನೇವನು ಶಿವನೇ 
ಕರಲಭೂಮಿಯಲ್ಲಿ ಕರೆದ ವೃಷ್ಟಿಯ ತೆರನಂತೆ ಅವರೆತ್ತ ಬಲ್ಲರೆನ್ನ ಸುಖ 
ದುಃಖವ ? ಅಂಗತವಿಲ್ಲದ ಸಂಗವು, ಅಳಲಿಲ್ಲದ ಹುಯ್ಯಲಂತೆ; ಇದು 
ಕಾರಣ ಕೂಡಲಸಂಗಮದೇವ, ನಿಮ್ಮ ಶರಣರಿಗಲ್ಲದೆ ಬಾಯೆರೆಯೆನು. 

ಬಸವಣ್ಣನು ಓಡಿದನೆಂದು ಅಂದರೂ ಅನ್ನಲಿ ಇಗೋ ಹೊರಟೆನು | 
ಎಂದು ಹೊರಟೇಬಿಟ್ಟರು. ಆಗ ಎಲ್ಲ ಚಹಡೆಯವರೂ ಬಿಜ್ಜಳ 
ಸುತ್ತುಮುತ್ತ ನೆರೆದರು. ಬಸವಣ್ಣನ ಮೂಲೋತ್ಪಾಟನಕ್ಕೆ ಇದು ಉತ್ತಮ 
ಪ್ರಸಂಗವೆಂದು ಭಾವಿಸಿದರು. ಕೊಧಾಗ್ನಿಯನ್ನು ಮನೋಕ್ಷೇತ್ರದಲ್ಲಿ 
ಪ್ರಜ್ವಲಿಸಿಕೊಂಡಿರುವ ಇದೇ ಸಮಯದಲ್ಲಿ ಅದರಲ್ಲಿ ಎಣ್ಣೆ ಹೊಯ್ದು ಅದ 
ಅಗ್ನಿಯನ್ನು ಪುಟಗೊಳಿಸಿ ಆ ಅಗ್ನಿಯಲ್ಲಿ ಬಸವಣ್ಣನನ್ನು ಆಹುತಿಗೊಳಿಸಿ 


೨೭ 


ಬೇಕೆಂದು ನೆನೆದರು. ಅಲ್ಲಸಲ್ಲದ ಮಾತಿನಿಂದ ಬಿಜ್ಜಳನ ಮನಸ್ಸನ್ನು 
ಕೆಡಿಸಿಯೇಬಿಟ್ಟರು. ಬಿಜ್ಜಳನು ತೀರಾ ಸ್ಮೃತಿವಿಭ್ರಮಗೊಂಡು ಬುದ್ದಿ 
ನಾಶಮಾಡಿಕೊಂಡೇಬಿಟ್ಟನು. ಕೊಧದ ಕಾರ ಅವನನ್ನು ವಿಕಾರದ 
- ಉತ್ತುಂಗ ಶಿಖರಕ್ಕೇರಿಸಿಬಿಟ್ಟವು. ಕಾಕಾರ ವಿವೇಕ ಜಾರಿಹೋಯಿತು. 
ಅಲ್ಲಿಯೇ ರಾಜಾಜ್ಞೆಯೊಂದನ್ನು ಕ್ರೋಧದ ಬೆಂಕಿಯಲ್ಲೇ ತಯಾರಿಸಿಬಿಟ್ಟ . 
ಅವರ ಕೈಯಲ್ಲಿ ರಾಜಾಜ್ಞೆಯನ್ನು ಕೊಟ್ಟನು. ಬಸವಣ್ಣನ ಮನೆಯ 
ಎಲ್ಲ ಭೋಗಸಾಮಗ್ರಿಗಳೂ ಬೊಕ್ಕಸಕ್ಕೆ ಸೇರಬೇಕು. ಬಸವಣ್ಣನು ಮನೆ, 
ಅಧಿಕಾರ, ಐಶ್ವಶ್ಯಗಳನ್ನು ಬಿಟ್ಟು ಇಂದೇ ಹೊರಡಬೇಕು ” ಎಂಬುದೇ 
- ರಾಜಾಜ್ಞೆಯಾಗಿತ್ತು . 


ಸಮಸ್ತ ಮಂತ್ರಿಗಳ ಮನೋಭಿಪ್ರಾಯದಂತೆ ತನ್ನ ಕ್ರೋಧಪೂರ್ಣ 
ಮನೋಭಿಪ್ರಾಯದಂತೆ ಅವಸರವಸರವಾಗಿ ಹೊರಹೊರಟ ರಾಜಾಜ್ಞೆ 
ಬಸವಣ್ಣನಿಗೆ ಹೋಯಿತು. ರಾಜಭಟರು ಬಸವಣ್ಣನ ಬಾಗಿಲಮುಂದೆ 
ನೆರೆದರು. 


ಇತ್ತ ಬಸವಣ್ಣನವರು ಮಹಾಮನೆಗೆ ದುಗುಡದ ಆಧಿಕ್ಯದಿಂದಲೇ 
ಬಂದರು. ಪುಂಡರಾದವರ ಸೇವೆ ನನ್ನಿಂದಾಗುವುದೇ ? ಎಂಥ ಅವಿವೇಕಕ್ಕೆ 
ಪ್ರಭುವು ತನ್ನ ಮನಸ್ಸನ್ನು ಮಾರಿಕೊಂಡಿರುವರಲ್ಲಾ ” ಎಂಬ ಕನಿಕರವೂ 
ಜೊತೆಯಲ್ಲಿ ಬೆಳೆಯಿತು. ನೀಲಾಂಬೆ ಗಂಞಂಬೆ ಬಾಲಸಂಗಣಾದಿಗಳು 
ಬಸವಣ್ಣನ ಮುಖನೋಡಿದರು. ಎಂದಿನಂತಿರಲಿಲ್ಲ; ನೀಲೋಂಬೆ ಗಂಗಾಂಬೆ 
ಯರು ವಿನಯದಿಂದ ಕೂಡಿದವರಾಗಿ ಸನಿಹಕ್ಕೆ ಬಂದರು . ಮಗು ಬಾಲ 
ಸಂಗಣ್ಣ ತಂದೆಯನ್ನಪ್ಪಿಕೊಂಡ. ಎಂದಿನಂತಿರಲಿಲ್ಲ ಬಾಲಸಂಗಣ್ಣ ನಿಗೆ 
ಪಿತೃ ವಾತ್ಸಲ್ಯ ಸಂಗಸುಖ . ಬಿರು ಬಿರು ಕಣ್ಣು ಬಿಟ್ಟು ನೋಡಿದನು. 
ನೀಲಾಂಬ ಭಯದಿಂದ ರಾಜಕಾರ ಪ್ರಸಂಗವೇನೋ ........”ಎಂಬುದಾಗಿ 
ಸ್ವರವೆತ್ತಿದ ಅರ್ಧೋಕ್ತಿಯನ್ನೇ ಕೇಳಿ ಮುಂದಿನ ಭಾವನರಿತ ಬಸವಣ್ಣ 
ಕೂಡಲಸಂಗನ ಶರಣರ ಸೇವೆ ನಿಲ್ಲಬೇಕಂತೆ ನೀಲಲೋಚನೆ ಅವರು ಪುಂಡ 
ರಂತೆ ಪುಂಡರು', ( ಅದಕ್ಕೇಕೆ ಮನಸ್ಸು ಕೆಡಿಸಿಕೊಳ್ಳಬೇಕು' ಎಂದಳು. 


೨೮ 


ಆಡಿದ ಮಾತು ಅಧಿಕಾರ ವಾಸಿಗೆ ಮೀರಿದುದೆಂದು ಅಂಜಿ ಗಂಗಾಂಬಿ 
“ಲೋಹರ ಮಾತಿಗೆ ಲಕ್ಷಗೊಳೋಕೆ....? ” ಎಂದು ನೀಲಾಂಬೆ ನುಡಿಯ 
ವಂತೆಯೇ ಬಸವಣ್ಣ ( ಲಕ್ಷಗೊಡದೆ ಹೋಗುವ ಸ್ಥಾನವಲ್ಲ ಗಂಗಾದೇ 
ನೀಲಲೋಚನೆಯರೇ , ನೌನಿರುವುದು ಮುಳ್ಳುಹಾಸಿಗೆಯ ಮೇಲೆ, ಅಧಿಕ 
ಕರದಂಥ ಮುಳುಹೌಸಿಗೆಯನ್ನು ನಾನೆಲ್ಲಿಯೂ ನೋಡಿಲ್ಲ. ಹೇಗೆ ತಿರು 
ಕುಳಿತರೂ ಅವು ಚುಚ್ಚುತ್ತವೆ. ಸತ್ಯಶುದ್ಧವಾಗಿ ಮಾಡುವ ಕಾರ್ಯವೂ 
ಅಕಾರವಾಗುತ್ತದೆ ಕೆಲವರಿಗೆ ಈ ಆರೋಪ ಪ್ರಭುವಿನ ಆರೋಪ, ದೃಷ್ಟಿ 
ಯನ್ನು ಕೆಡಿಸಿಕೊಂಡಿರುವ ಪ್ರಭುವು ಸತ್ಯವನ್ನು ಕಾಣದೆಯೇ ಅದನ್ನು 
ತುಳಿಯಹತ್ತಿದ್ದಾನೆ. ಅಸತ್ಯದ ವಿಷದ ಫಲಗಳೇ ಅವನ ಮನೋಭೂಮಿ 
ಕೆಯ ವೃಕ್ಷದಲ್ಲಿ ಬಿಟ್ಟು ಸುಂದರವಾಗಿ ಕಾಣಹತ್ತಿವೆ. ಅವನ್ನೇ ತಿನ್ನಲು 
ಮನಸ್ಸು ಮಾಡಿದ ಪ್ರಭುವಿಗೆ ಇನ್ನೆಲ್ಲಿಸಲದ ರುಚಿ ರುಚಿಸೀತು... 
ಇತ್ಯಾದಿ ಮಾತುಕತೆಗಳು ನಡೆಯುತ್ತಿರುವಂತೆಯೇ ರಾಜಾಜ್ಞೆಯನ್ನು 
ಹೊತ್ತು ತಂದವರು ಬಸವಣ್ಣನನ್ನು ಕಂಡು ರಾಜಾಜ್ಞೆಯನ್ನು ಕೈಗೆ 
ಕೊಟ್ಟರು. ಈ ಪ್ರಸಂಗವನ್ನು ನೋಡಲು ಮತ್ತು ಬಸವಣ್ಣ ತಪ್ಪುಗೆ 
ರನೆಂದು ಒಪ್ಪಿಕೊಳ್ಳುವಂತೆ ಮಾಡಲು ಕೆಲವು ಜನ ಮಂತ್ರಿ ಸಂಪುಟದ 
ವರೂ ಮಹಾಮನೆಯತ್ತ ಬರುತ್ತಿದ್ದರು. ಬಸವಣ್ಣನವರು ಒಳಗಿನಿಂದ 
ಹೊರಭಾಗಕ್ಕೆ ಬಂದು ರಾಜಾಜ್ಞೆಯನ್ನು ಕೈಗೆ ತೆಗೆದುಕೊಂಡು ಓದಿದರು: 
ಐದು ವರ್ಷದ ಮಗು ಮುದ್ದು ಸಂಗಣ್ಣ “ ಅಪ್ಪಾ ! ಅಪ್ಪ ! ಏನಪ್ಪ 
ಅದು” ಎಂದು ತೆಕ್ಕೆ ಬಿದ್ದು ಪ್ರಶ್ನಿಸಿದನು. ಬಸವಣ್ಣ ವತ್ಸಲ್ಯ ದೃಷ್ಟಿ 
ಯನ್ನು ಮಗುವಿನತ್ತ ಬೀರಿ, “ಏನೂ ಇಲ್ಲ ಸಂಗಣ್ಣ ಇದು ರಾಜಜ್ಜೆ 
ಎಂದನು. ಮಗುವಿಗೇನು ಗೊತ್ತು ಪಾಪ ! ಬಸವಣ್ಣನವರು : ಈ 
ಹೊತ್ತು ಈ ಹೊಲನ ಬಿಳ್ಕೊಡುವೆ' ನೆಂದು ಮನದಲ್ಲಿ ಅಂದುಕೊಂಡು 
ಅಪ್ಪಣ್ಣನವರನ್ನು ಕರೆಯಿಸಿ, “ ಅಪ್ಪಣ್ಣ ಇಂದೇ ಈ ಮನೆಯನ್ನು ಬಿಟ್ಟು 
ಬಿಡಬೇಕು. ಒಳಗೆ ತಿಳಿಸು' ಎಂದನು. ಅಪ್ಪಣ್ಣ ನು ಈ ಸುದ್ದಿ ಯನು 
ನೀಲಾಂಬೆ, ಗಂಗಾಂಬೆಯರಿಗೆ ಅರುಹಲು ಒಳಗೆ ಹೋದ. 

ನಿನ್ನೆಯ ದಿನ ಬಸವಣ್ಣನವರು ಈ ಅಪ್ಪಣ್ಣ , ಶರಣರ ಇಂದಿನ ಸೇವ 
ಉದ್ಯಾನದಲ್ಲಿ ನಡೆಯಬೇಕು; ಈಗಲೇ ಎಲ್ಲವೂ ಸಿದ್ಧಗೊಳ್ಳಲಿ” ಎಂದು 


ಹೇಳಿದ ಮಾತಿಗೂ , ಈಗಿನ ಅಪ್ಪಣ್ಣ , ಇಂದೇ ಈ ಮನೆಯನ್ನು ಬಿಟ್ಟು 
ಬಿಡಬೇಕು ಒಳಗೆ ತಿಳಿಸು ” ಎಂದು ಹೇಳಿದ ಮಾತಿಗೂ ಎಷ್ಟು ಅಂತರ 
ವುಂಟು ? ಅಜಗಜಾಂತರ . 


ದುಃಖೇಷ್ಯನುತ್ನಿಗಮನಾಃ| ಸುಖೇಷು ವಿಗತಸ್ಸ ಹಃ | 
ವೀತರಾಗ ಭಯಧಃ| ಸ್ಥಿತಧೀರ್ಮುನಿರುಚ್ಯತೇ ( ಗೀ , ೨, ೨೫೬ ) 

ದುಃಖಗಳು ಬಂದಾಗ ಕಳವಳಗೊಳ್ಳದೆ, ಸುಖವು ಬಂದಾಗ ಬಾಯಿ 
ನೀರು ಸುರಿಸದೆ ಪ್ರೀತಿಯ ಹೆದರಿಕೆಯೂ , ಸಿಟೂ ಇಲ್ಲದಿರಬೇಕು. 
ಅಂದರೆ ಸುಖ - ದುಃಖಗಳಲ್ಲಿ ಉಪೇಕ್ಷೆ ಇರಬೇಕು. ಅಂಥವರನ್ನೆ ಗೀತೆ 
ಯೂ ಮುನಿಗಳೆಂದು ಹೇಳುತ್ತದೆ. ಪ್ರಕೃತ ಪ್ರಸಂಗದಿಂದ ನಮಗೆ ಬಸ 
ವಣ್ಣನ ಧೀರಮನಸ್ಸಿನ ಔನ್ನತ್ಯ ಗೋಚರಿಸದಿರದು. ಅವರ ಮನಕ್ಕೆ 
ಎಳ್ಳಷ್ಟೂ ಭಯವಾಗಲಿಲ್ಲ . ಕಾರಣ ಕೂಡಲಸಂಗಮನ ರಾಜತೇಜದಲ್ಲಿರು 
ವೆನೆಂಬ ದೃಢ ವಿಶ್ವಾಸ ಬಲಿತುಹೋಗಿತ್ತಾದ್ದರಿಂದ, ಒಳಗೆ ನೀಲಾಂಬೆ, 
ಗಂಗಾಂಬೆಯರಿಗೂ ಈ ಸುದ್ದಿ ಹೋಗಿ ಮುಟ್ಟಿತು. ಅವರಿಗೆ ಹೇಗಾಗಿರ 
ಬೇಕು. ಸಾಮಾನ್ಯರಿಗೆ ಇಂಥ ಪ್ರಸಂಗವೊದಗಿದಾಗ ಏನಾಗುವುದು ? 
ಇವೆರಡರ ತುಲನೆಮಾಡಿದರೆ ನೀಲಾಂಬೆ, ಗಂಗಾಂಬೆಯರ ಮನಸಿನ 
- ಔನ್ನತ್ಯ ಅರಿತೀತು. ಅತ್ಯಂತ ಸಂತೋಷಗೊಂಡರು. ನೀಲಾಂಬೆ ನಕ್ಕಳು. 
ಗಂಗಾಂಬೆ (ಕೂಡಲಸಂಗನು ಕರುಣಿಸಿದ' ಎಂದಳು. ಐಶ್ವರವಿದ್ದಾಗ 
ಅದನ್ನುಳಿಸಿಕೊಳ್ಳಲು ಹೆಣ್ಣಿಗೆ ಗಂಡಸಿಗಿಂತಲೂ ಹೆಚ್ಚಿನ ಆಕಾಂಕ್ಷೆ , ಐಶ್ವ 
ಕ್ಯಾಡಂಬರಗಳನ್ನು ಹೊರಗೆ ತೋರಿಸಿಕೊಳ್ಳಲು ಗಂಡಸಿಗಿಂತಲೂ ಹೆಂಗ 
ಸಿಗೇ ಹೆಚ್ಚಿನ ಆಕಾಂಕ್ಷೆ, ಇದು ಲೋಕವೃತ್ತದ ಮಾತು. ಆದರೆ ನೀಲಾಂಬೆ 
ಗಂಗಾಂಬೆಯರು ಇದಕ್ಕೆ ಅಪವಾದ ರೂಪದವರು. ಇವರೀರ್ವರೂ ಸಾದಾ 
ಉಡುಪುಗಳನ್ನೇ ಧರಿಸುತ್ತಿದ್ದರು. ದಂಡನಾಯಕನ ಹೆಂಡತಿಯರೆಷ್ಟು 
ಆಡಂಬರವನ್ನು ತಮ್ಮ ಜೀವಿತದಲ್ಲಿ ತೋರಿಸಬೇಕು ? ಬಟ್ಟೆಬರೆಯಲ್ಲಿ, 
ದೇಹಸೌಂದಯ್ಯೋಪಾಸನೆಯಲ್ಲಿ, ನಗನಾಣ್ಯ ಸಂಗ್ರಹದಲ್ಲಿ ಹೆಚ್ಚಾಗಿಯೇ 
ಕಾಂಕ್ಷೆ ಹುಟ್ಟಬೇಕು. ಇವರು ಆ ಮಾರ್ಗದವರಲ್ಲಿ ಬಸವಣ್ಣನವರಿಗಿಂತಲೂ 
ಆಡಂಬರರಹಿತರು . ನೀಲಾಂಬಿಕೆಯರಂತೂ ಷಟ್‌ಸ್ಥಲ ಜ್ಞಾನನಿರ್ಣಯ 


1 


C 


೩೦ 


ದಲ್ಲಿ ಬಸವಣ್ಣನವರಿಗಿಂತಲೂ ಎತ್ತರದಲ್ಲಿದ್ದವರು , ಲಿಂಗಾಂಗ ಸಾಮರಸ್ಯ | 
ಶಿವಯೋಗ ಸಂಪಾದನೆ ನೀಲಾಂಬೆಗೆ ಬಸವಣ್ಣನವರಿಗಿಂತಲೂ ಮೊದಲೇ 
ಅಳವಟ್ಟಿತ್ತು . ಆದರೂ ಇವರು ಕರ್ತವ್ಯವನ್ನು ದಿನಾಲು ಮಾಡದೆ ಬಿಡು 
ನವರಲ್ಲ . ಗಂಗಮ್ಮನವರು ಸೌಕ್ಷಾತ್ತಾಗಿ ದಾಸೋಹದಲ್ಲಿ ಅಡಿಗೆ ಮಾಡು 
ತಿದ್ದರು. ನೀಲಾಂಬೆಯರು ಬಸವಣ್ಣನವರ ದಿನದಿನದ ಸೇವೆಯನ್ನೆಸಗು 
ತಿದ್ದರು. ಮನೆಯ ಪ್ರತಿನಿತ್ಯದ ಎಲ್ಲ ಕೆಲಸಕಾರಗಳನ್ನು ಕೈ ಮುಟ್ಟ 
ಮಾಡುವ ಅವರಿಗೆ ಐಶ್ವವ್ಯಾನುಭವದ ಆಡಂಬರ ದೂರವಿತ್ತು . ಪೂರ್ಣ 
ಜ್ಞಾನ ಹಂತವನ್ನೆರಿಯೇ ಅವರು ತಮ್ಮ ಕಾಯಕವನ್ನಾಚರಿಸುತ್ತಿದ್ದರು. 
ಅಪ್ಪಣ್ಣ ಶರಣರಿಂದ ಪ್ರಕೃತ ಪ್ರಸಂಗ ಸಂಗತಿಯನ್ನರಿತೊಡನೆ ನೀಲಾಂಬೆ 
ಯು ಅಕ್ಕ ಗಂಗಮ್ಮನೊಡನೆ ಯಾವ ವಿಕಾರಕ್ಕೂ ಒಳಗಾಗದೆ ನಗುತ್ತ , 
( ಅಕ್ಕ , ಇಂದೆನ್ನ ಸಂತಸದ ಸುದ್ದಿಯನ್ನೇನೆಂಬೆನವ್ವ ; ಬಸವಪ್ರಿಯ ಚೆನ್ನ 
ಸಂಗಯ್ಯನಿದುವರೆಗೆ ರತ್ನ ಸಂಕಲೆಯ ಹಾಕಿದ್ದ ನನ್ನ ; ಇಂದು ಅದ ತೆಗೆದು 
ಎನ್ನ ಕರುಣದಿಂದೆತ್ತಿಕೊಂಡನಾಗಿ ಅವನ ಕಾರುಣ್ಯ ಸಫಲವಾಯಿತು' ಎಂದು 
ನುಡಿದಳು . ಗಂಗಾಂಬೆಯೂ ಅದೇ ಅಭಿಪ್ರಾಯ ನುಡಿದಳು. ಮನೆ 
ಬಿಡುವ ಗಡಬಿಡಿಯಾಯಿತು. ತಮ್ಮ ತಮ್ಮ ಮೈಮೇಲಿನ ಆಭರಣಗಳನ್ನು 
ತೆಗೆದಿಟ್ಟರು. ಭಕ್ತಿಯುಡಿಗೆಯನ್ನು ಟ್ಟರು. ಬಾಲಸಂಗಣ್ಣನ ಮೈ ಮೇಲೆ 
ಇರುವ ಆಭರಣಗಳನ್ನು ಬಿಚ್ಚಿಟ್ಟರು. ರಾಜ್ಯಭಾಂಡಾರಕ್ಕೆ ಸಲ್ಲಬೇಕಾದ 
ಎಲ್ಲ ಸಾಮಗ್ರಿಗಳೂ ಓರಣಗೊಂಡು ಇಡಲ್ಪಟ್ಟವು. ಬಸವಣ್ಣನೂ ತನ್ನ 
ದಂಡನಾಯಕಾಧಿಕಾರಕ್ಕೆ ಸಂದಿದ್ದ ವಸ್ತು ವಡವೆಗಳನ್ನು ತೆಗೆದಿಟ್ಟು ಮುದ್ರೆ 
ಯುಂಗುರವೇ ಮೊದಲಾದ ಭಾಂಡಾರಕ್ಕೆ ಸಲ್ಲಬೇಕಾದ, ಪ್ರಭುವಿಗೆ ಸಲ್ಲ 
ಬೇಕಾದ ವಸ್ತು ವಡವೆಗಳನ್ನು ಭಟರ ಮೂಲಕ ಪ್ರಭುಗಳಿಗೆ ಸಲ್ಲಿಸಿ , ಮನೆಯ 
ಸಮಸ್ತ ವಸ್ತು ಪರಿಕರಗಳನ್ನೂ ಕ್ರಮವಿಡಿದು ತೋರಿಸಿ , ಮನೆಬಿಟ್ಟು ಹೊರ 
ಡಲನುವಾದನು . ಬಸವಣ್ಣನಲ್ಲದೆ ಆತನ ಜ್ಞಾನಕ್ರಿಯಾಶಕ್ತಿಯರಂತಿದ್ದ , 
ಆ ಮನೆಯ ಮಂಗಲ ಕಲಶಗಳಂತಿದ್ದ ನೀಲಾಂಬೆ, ಗಂಗೊಂಬೆಯರೂ 
ಬಂದು ನಿಂತರು. ಆ ಮನೆಯ ಜ್ಯೋತಿಯಂತಿದ್ದ ಬಾಲಸಂಗಣ್ಣ ತಾಯಿ 
ಯರ ಕೈ ಬೆರಳು ಹಿಡಿದು ನಿಂತಿದ್ದನು. ಬಸವಣ್ಣ ಎಲ್ಲರೊಡನೆ ಎದ್ದು 
ಹೊರಟು ಬಾಗಿಲವರೆಗೆ ಬಂದನು. 


೩ಗಿ 


ಬಸವಣ್ಣನನ್ನು ತಪ್ಪುಗಾರನೆಂದೆನಿಸಿ, ಕಮೆ ಕೇಳಿಸಿ, ಅಪಮಾನಗೊ 
ಳಿಸುವ ಪ್ರಸಂಗವನ್ನು ಮೊದಲೇ ನೆನೆದು ಬಂದಿದ್ದ ಕಾಳಿನರಸ, ಮಂಚಣ್ಣ , 
ಮುಕುಂದಪೆದ್ದಿ ಯರೇ ಮೊದಲಾದವರೂ ಹೊರಗಿನಿಂದ ಬಾಗಿಲಿಗೆ ಬಂದು 
ನಿಂತರು. ಬಸವಣ್ಣ ಅವರನ್ನೆಲ್ಲ ನಗುಮುಖದಿಂದಲೇ ಮಾತನಾಡಿಸುತ್ತ 
“ ಮಂತ್ರಿವರ್ಯರೇ ನಾವಿನ್ನು ಬರುತ್ತೇನೆ” ಪ್ರಭುಗಳಿಗೆ ತಿಳಿಸಿರಿ. ( ಅರಸು 
ಮುನಿದರೆ ನಾಡೊಳಗಿರಬಾರದು , ಗಂಡ ಮುನಿದರೆ ಹೆಂಡತಿಯಾಗಿರಬ 
ರದು ” ಎಂದು ನುಡಿಯಲು, ಕಾಳಿಮರಸನು ಮುಂದೆ ಬಂದು ದಂಡಧೀ 
ಶರೇ , ಇನ್ನಾದರೂ ಸತ್ಯಕ್ಕೆ ಒಪ್ಪಿಕೊಂಡು ಮುನ್ನಿನಂತಿದ್ದು ಬಿಡಿ. ಮಹಾ 
ರಾಜರು ಕೋಪಗೊಂಡಿದ್ದಾರೆ. ಅವರ ಕೋಪಕ್ಕೆ ಪಾತ್ರರಾಗಬೇಡಿರಿ . 


ಬಸವಣ್ಣ - ನಾನು ಸತ್ಯವನ್ನು ಮುಚ್ಚಿ ಮಾತನಾಡಿದೆನೆಂದು ಭಾವಿ 
ಸಬೇಡಿ ಮಂತ್ರಿಗಳೇ , ನಾನುಡಿದ ಸ ತ್ಯವು ಅಸತ್ಯವಾಗಿ ನಿಮಗೂ 
ಕಂಡಿತು, ಪ್ರಭುವಿಗೂ ಕಂಡಿತು. ಸತ್ಯವನ್ನು ಮೆಟ್ಟಿ ಸುಳ್ಳಿನಿಂದ ಬದು 
ಕುವ ಈ ಐಶ್ವರದಿಂದಲಾದರೂ ಎನಗಾಗಬೇಕಾದುದೇನು ? ನನಗೆ ಈ 
ವಿಷಯದಲ್ಲಿ ಲವಲೇಶವೂ ಭಯವಿಲ್ಲ . ಯಾರ ಸಿಟ್ಟು ನನ್ನ ನೇನು ಮಾಡೀತು? 


“ ಆರು ಮುನಿದು ಎಮ್ಮನೇನು ಮಾಡುವರು ? ಊರು ಮುನಿದು ಎಮ್ಮನೆಂತು 
ಮಾಡುವುದು ? ನಮ್ಮ ಕೂಸಿಗೆ ಕುನಿಯ ಕೊಡಬೇಡ; ಎಮ್ಮ ಸೊಣಗಂಗೆ 
ತಳಿಗೆಯನಿಕ್ಕಬೇಡ; ಆನೆಯನ್ನೇರಿಹೋಹವನ ಶ್ವಾನಕಚ್ಚಬಲ್ಲುದೇ ನಮಗೆ ನಮ್ಮ 
ಕೂಡಲಸಂಗಯ್ಯನ್ನುಳ್ಳನ್ನಕ್ಕ ಏನಯ್ಯ ” 


ಮಂಚಣ್ಣ - ಪ್ರಭುವಿಗೆ ನೃತ್ಯರು ಅಂಜಬೇಕು ಬಸವಣ್ಣ , ಅಂಜ 
ದಿದ್ದರೆ ಹೇಗೆ ? 


ಬಸವಣ್ಣ - ಸತಾರಾಧಕರು ಅಂಜಬೇಕಾಗಿಲ್ಲ ಆನೆ ಅಂಕುಶಕ್ಕೆ 
ಅಂಜುವುದೇ ಅಯ್ಯಾ ; ಮಾಣದೆ ಸಿಂಹನಖವೆಂದು ಅಂಜುವುದಲ್ಲದೆ ? ಆನೀ 
ಬಿಜ್ಜಳಂಗಂಜುವೆನೆ ಅಯಾ ; ಕೂಡಲಸಂಗಮದೇವ ನೀವು ಸರ್ವಜೀವ 
ದಯಾಪರರಾದ ಕಾರಣ ನಿಮಗಂಜುವೆನು. ” ಇದೇ ನನ್ನ ಮನ ನಿರ್ಧಾರ 


೩೨ 


ಮಂತ್ರಿಗಳೇ , ನನಗೆ ಪ್ರಭುಗಳು ಮಾಡಿರುವ ಈ ಆಜ್ಞೆಯಿಂದ ಕಿಂಚಿತ್ತೂ 
ಭಯವಿಲ್ಲ . ಐಶ್ವರವೆಲ್ಲ ಹೋಗುತ್ತದೆಂಬ ಭಯವಿಲ್ಲ. ಕೂಡಲಸಂಗಮನ 
ರಾಜತೇಜದಲ್ಲಿ ಪೂರ್ಣ ಸುಖಿಯಾಗಿದ್ದೇನೆ. ಸತ್ಯಕ್ಕೆ ಅಂಜಿ ಸುಳ್ಳಿಗೆ ಮರೆ 
ಹೋಗುವರೇ ? ಕಳ್ಳನಿಗೆ ಅಂಜಿ ಕಾಡು ಹೊಕರೆ ಹುಲಿಯ ಭಯ . 
ಹುಲಿಗಂಜಿ ಹುತ್ತವನ್ನು ಹೊಕ್ಕರೆ ಹಾವಿನ ಭಯ , ಒಂದಕ್ಕಂಜಿ ಒಂದನ್ನು 
ಆರಾಧಿಸಿದರೆ ಹೇಗೆ ? ನಾನು ಸತ್ಯವನ್ನೇ ಆರಾಧಿಸಿದ್ದೇನೆ. ಅದನ್ನೇ 
ತಿಳಿಸಿದ್ದೇನೆ. ಅದನ್ನೇ ನಿಮಗೂ ತಿಳಿಸುತ್ತಿದ್ದೇನೆ. ಅರಸನ ಕಂಡು 
ತನ್ನ ಪುರುಷನನ್ನು ಮರೆಯುವ ಸ್ತ್ರೀಯಂತೆ ಆ ಬಾಳು . ಅವನು ಇಹಕೂ 
ದೂರ; ಪರಕ್ಕೂ ದೂರ. ಆ ಬರಡು ಬಾಳು ಬಸವಣ್ಣನ ಬಾಳಲ್ಲ. ಮರ 
ನನ್ನೆರಿ ಕೈ ಬಿಡುವ ಬಾಳಿಗಿಂತ ಏರದಿರುವುದೇ ಮೇಲು. ಅರಗಿನ ಪುತ್ಥಳಿ 
ಬಿಸಿಗೆ ಕರಗುತ್ತದೆ. ಪ್ರಭುವು ಹೀಗಾಗಿದ್ದಾಗ ಅವರ ಸಂಗವಾದರೂ 
ನಮಗೇಕೆ ? ಅವರ ಅಧಿಕಾರವನ್ನು ಅವರಿಗೆ ಒಪ್ಪಿಸಿದ್ದಾಗಿದೆ. 


ಕಾಳಿಮರಸ - ಬಸವಣ್ಣ , ಅರಸನ ಕೋಪದಲ್ಲಿ ಮರಣವಿದೆ . ಆತನ 
ಪ್ರಸಾದದಲ್ಲಿ ಸುಖವಿದೆ. ಈ ತತ್ವವನ್ನರಿಯೆಯಾ ? ಪ್ರಭುಕೋಪಕ್ಕೆ 
ಈಡಾಗಿ.... ” 


- ಮಂಚಣ್ಣ - ಅನರ್ಥಕ್ಕೆಡೆಗೊಳ್ಳಬೇಡಿ. ಈ ಅಧಿಕಾರ, ಈ ಸುಖ 
ಈ ಐಶ್ವರ್ಯ ಎಲ್ಲವೂ ನಾಶವಾಗುವುವು. 


- ಬಸವಣ್ಣ - ಅನರ್ಥ ! ಅದಾವ ಅನರ್ಥ ? ಜಗತ್ತಿನಲ್ಲಾರಿಗೂ 
ಎಂದೂ ಆಗದ ಅನರ್ಥವೇ ಅದು ? ಕ್ರೋಧಾಂಧರಾದ ಅನೇಕ ರಾಜರ 
ದೌರ್ಜನ್ಯಕೆ , ಅನಂತ ನಿರಪರಾಧಿ ಜೀವಗಳು ಹಿಂದೂ ಬಲಿಯಾಗಿವೆ. 
ಮುಂದೆಯೂ ಆದಾವು ? ರಾಜಾಧಿಕಾರದ ದುರುಪಯೋಗವಾದಾಗ ಅಂಥ 
ಅನರ್ಥ ಅನಿವಾರ , ಅದಕ್ಕೆ “ ಅಂಜಿದರಾಗದು , ಅಳುಕಿದರಾಗದು, ವಜ್ರ 
ಪಂಜರದೊಳಗಿದ್ದ ರಾಗದು. ತಪ್ಪದೆಲವೋ ಲಲಾಟ ಲಿಖಿತ. ಕಕ್ಕುಲತೆಗೆ 
ಬಂದರೆ ಆಗದು ನೋಡೇ, ಧೃತಿಗೆಟ್ಟು ಮಾನಧಾತುಗೆಟ್ಟರೆ ಅಪ್ಪದು 


೩೩ 


ತಪ್ಪದು. ” ( ಆಯುಷ್ಯ ತೀರಿದಲ್ಲದೆ ಮರಣವಿಲ್ಲ. ಭೌಗ್ಯ ತೀರಿದಲ್ಲದೆ ದಾರಿ 
ದ್ರವಿಲ್ಲ. ಕೂಡಲಸಂಗಮನಳಾಗಿ ಲೋಕವಿಗರ್ಭಣೆಗೆ ಅಂಜಲೇಕೆ ? ” 
“ ನಾಳೆ ಬಪ್ಪುದು ನಮಗಿಂದೇ ಬರಲಿ; ಇಂದೆ ಬಪ್ಪುದು ನಮಗೆ ಈಗಲೇ 
ಬರಲಿ ; ಇದಕಾರಂಜುವರು , ಇದಕಾರಳುಕುವರು, ” ಜಾತಸ್ಯ ಮರಣಂ 
- ಧ್ರುವಂ' ಎಂಬುದಾಗಿ ಕೂಡಲಸಂಗಮದೇವ ಬರೆದ ಬರಹವ ತಪ್ಪಿಸುವೊಡೆ 
ಹರಿಬ್ರಹ್ಮರಿಗಳವಲ್ಲ . ” “ ಹುಟ್ಟಿದ ಬಳಿಕ ಕೊಟ್ಟ ಭೋಗಂಗಳನ್ನೆಲ್ಲ ತಪ್ಪಿಸಿ 
ಹೆನೆಂದರೆ ತಪ್ಪದು. ಎನಗಿನ್ನೆಂತೋ , ಎನಗನ್ನೆಂತೋ ” ಎಂದೆನ್ನು ವುದಾ 
ದರೂ ಏಕೆ ? ' ನಾಭೋಕ್ಷಾ ಕ್ರೀಯತೇಕರ್ಮ' ಎಂಬ ಶ್ರುತಿ ತಪ್ಪದು. 
“ಜೋಳವಾಳಿಯವ ನಾನಲ್ಲವಯ್ಯ , ವೇಳೆಯಾಳಿಯವ ನಾನಲ್ಲವಯ್ಯ ; 
ಹಾಳುಗೆಟೋಡುವ ಆಳು ನಾನಲ್ಲವಯ್ಯ ; ಕೇಳು ಕೂಡಲಸಂಗಮದೇವ 
ಮರಣವೇ ಮಹಾನವಮಿಯೆನಗೆ, ಶರಣರು ಮರಣಕ್ಕಂಜದ ಮಹಂತರು. 
ಇದೇ ಬಸವಣ್ಣನ ದೃಢನಿರ್ಧಾರ ಮಂತ್ರಿವಯ್ಯರೇ , 


- ಕಾಳಿಮರಸ ಬೇಡ, ಬಸವಣ್ಣ ಬೇಡ ! ನಿನ್ನ ಹಿತಚಿಂತನೆಯೇ 
ನಮ್ಮ ಈ ಪ್ರಯತ್ನ , ಭಂಡಾರ ಧನವನ್ನು ವ್ಯಯಿಸಿದುದು ನಿಜ . 
ಇನ್ನು ಅಂಥ ಪ್ರಮಾದಕ್ಕೆಡೆಗೊಡೆನೆಂದು ಹೇಳಿದರಾಯಿತಲ್ಲವೇ ? ಹಾಗೆ 
ಹೇಳಿ ತನ್ನೊಪ್ಪಿಕೊಂಡು ಪುನಃ ಭಾಂಡಾರಾಧಿಕಾರವನ್ನು ಪಡೆದು ಸುಖ 
ವಾಗಿರುವುದನ್ನು ಬಿಟ್ಟು ಹೀಗೆ ಹೊರಟರೆ ಹೇಗೆ ? ಬಂದಿರುವ ಭಾಗ್ಯ , 
ಬರುವ ಭಾಗ್ಯವನ್ನು ತಿರಸ್ಕರಿಸುವರೇ ? 


ಬಸವಣ್ಣ ಮಂತ್ರಿಗಳೇ , ನಿಮ್ಮ ಈ ಉಪದೇಶ ಬಸವಣ್ಣನ ಮನ 
ಸೃನ್ನು ಹೋಗುವಷ್ಟು ಪ್ರೌಢವಾಗಿಲ್ಲ. ಭಾಗ್ಯವುಬಸವಣ್ಣನನ್ನು ಬಿಟ್ಟು 
ಹೋಗಿಲ್ಲ. ಭಾಗ್ಯ ಶಬ್ದಕ್ಕೆ ನಿಮ್ಮ ತಿಳುವಳಿಕೆಯೇ ಬೇರೆ. ನೀನು ನಿನ್ನ 
ದೃಷ್ಟಿಯಲ್ಲಿ ಭಾಗ್ಯವನ್ನು ನೋಡುವವನಲ್ಲ; ನೋಡಿಯೂ ಇಲ್ಲ; ಮುಂದೆ 
- ಯೂ ನೋಡುವುದಿಲ್ಲ. ನನ್ನನ್ನು ಒಪ್ಪಿಕೋ ಒಪ್ಪಿಕೋ ಎಂದು ವೃಥಾ 
ನುಡಿಯುತ್ತಿರುವಿರಿ. 


ಊರ ಮುಂದೆ ಹಾಲಹಳ್ಳ ಹರಿಯುತ್ತಿರಲು ; ಓರೆಯಾವಿನ ಬೆನ್ನ ಹರಿಯಲೇಕಯ್ಯ , 

ಲಜ್ಜೆಗೆಡಲೇಕೆ ನಾಣುಗೆಡಲೇಕೆ ? ಕೂಡಲಸಂಗಮದೇವಯ್ಯನುಳ್ಳನ್ನಕ್ಕ 
. ಬಿಜ್ಜಳನ ಭಾಂಡಾರವೆನಗೇಕಯ್ಯ ? 


ಈ ಬಸವನು ಸರರವಾದ ಹೊನ್ನು ಹೆಣು ಮಣ್ಣು ಗಳೆಂಬ ಕರ್ಮದ 
ಬಲೆಯಲ್ಲಿ ಸಿಲುಕಿ ವ್ಯಥಾ ಬರುದೊರೆಹೋಹ ಕೆಡುಕನಲ್ಲ . ಮಾಡುವ 
ಮನ ಬಡವಾದರೆ ತಾನೆ ಲಕ್ಷ್ಮಿಯ ಕೊರತೆ ? ಸಂಗಮದೇವನೀಯುವನು 
ಅವನ ಧನವನವನಿಗರ್ಪಿಸುವೆನು . ಆ ಬಿಜ್ಜಳನ ಭಂಡಾರವೇಕೆ ನಾನೇಕೆ ? 
ಸುಳ್ಳಿನಿಂದ ತನ್ನ ತಪ್ಪಿಸಿಕೊಂಡರೆ ಶಿವ ಮುನಿಯದೆ ಮಾಣನೇ ? ಸುಳ್ಳಿ 
ನಿಂದ ಸಿಗುವ ಅಧಿಕಾರವೂ , ಭಾಂಡ್‌ರವೂ ನನಗೆ ತೃಣಪ್ರಾಯಗಳು . 


“ ಚೇಳಿಗೆ ಬಸುರಾಯಿತೇ ಕಡೆ; ಬಾಳೆಗೆ ಗೊನೆ ಬಿಟ್ಟುದೇ ಕಡೆ; ರಣರಂಗಕ್ಕೆ 
ಓಲೆಕಾರ ಹೋದುದೇ ಕಡೆ ; ಮಾಡುವ ಭಕ್ತನ ಮನ ಹೀನವಾದರೆ ಅದೇ ಕಡೆ ” 


“ ಹರಬೀಜವಾನಗಿರುವಾಗ ಹಂದೆಯಾಗಲಾರೆನು. ನನಗಾಗಿ ನೀವಾ 
ರೂ ಮರುಗುವ ಅಗತ್ಯವಿಲ್ಲ . ಎಲ್ಲ ಸಾಮಗ್ರಿಗಳೂ ಯಥಾಸ್ಥಾನದಲ್ಲಿ 
ಇಡಲ್ಪಟ್ಟಿವೆ. ಪ್ರಭುಗಳಿಗೆ ಹೇಳಿರಿ. ” 


ಹೀಗೆ ಹೇಳಿ ಮಹಾಮನೆಯನ್ನು ಬಿಟ್ಟು ಹೊರಟೇಬಿಟ್ಟರು. ಬಂದ 
ಮಂತ್ರಿಗಳು ಹಿಂದಕ್ಕೆ ಹೋದರು. ಮಹಾಮನೆಯನ್ನು ಬಿಟ್ಟು ಹೊರ 
ಹೊರಟ ಮೇಲೆ ಆ ಮನೆಯು ಬಪ್ಪವಳಿದು ಕಾಣಹತ್ತಿತು. ಹಿಂದಕ್ಕೆ 
ಹೊರಳಿ ಬಸವಣ್ಣ ಹೆಂಡರ ಮುಖ ನೋಡಿದನು. ಅವರೀರ್ವರ ಮುಖ 
ದಲ್ಲೂ ದುಗುಡದ ಯಾವ ಗೆರೆಯೂ ಕಾಣಲಿಲ್ಲ ಬಸವಣ್ಣನ ಕಣ್ಣಿಗೆ ತನ್ನ 
ಮನಸ್ಸಿನ ದೃಢನಿರ್ಧಾರವನ್ನೇ ಅಲ್ಲಿಯೂ ಕಂಡನು. “ ಏನು, ಎಲ್ಲವೂ 
ಸಂತೋಷತಾನೆ' ಎಂದು ಪ್ರಶ್ನಿಸಿದನು . ಮನಕ್ಕೊಪ್ಪಿಗೆಯಾಗುವ ಉತ್ತ 
ರವೇ ಅವರೀರ್ವರ ಹಸನ್ಮುಖದಿಂದ ಹೊರಬಂದಿತು. ಇದ್ದಕ್ಕಿದ್ದ ಹಾಗೆ 
ಹೊರಟ ಅವರಾರೂ ಪ್ರಸಾದವನ್ನು ಸ್ವೀಕರಿಸಿರಲಿಲ್ಲ. ಮಧ್ಯಾಹ್ನ ಸಮ 
ಯವಾಗುತ್ತ ಬಂದಿತ್ತು . ಬಸವಣ್ಣ ಬೇಯಿಬಿಟ್ಟು ಒಂದು ಮಾತು 
ನುಡಿದ ; 


೩೫ 


* ಧನಧನಹೋಯಿತ್ತೆಂದರೆ, ಮನಬೆದರಿದರೆ , ಚಿತ್ರ ಹೆದರಿದರೆ, ತನು ಕೆರಳಿದರೆ, 
ಭಾವ ಓಸರಿಸಿದರೆ ನಿಮ್ಮಾಣೆ, ನಿಮ್ಮ ಪ್ರಮಥರಾಣೆ; ತನುಮನಧನವನಲ್ಲಾಡಿಸಿ 
ನೋಡುವ ನೀನೇ ಹರಣವ ಮೇಲೆತ್ತಿಡಲಳವೇ ಕೂಡಲಸಂಗಮದೇವ ? ” 


ಈ ಆಣೆ ಧರ್ಮಪತ್ನಿ ಯರೀರ್ವರ ಆಣೆಯೂ ಆಯಿತು. ಮನೆ 
ಬಿಟ್ಟು ಹತ್ತಾರು ಹೆಜ್ಜೆ ಮುಂದಕ್ಕೆ ಬಂದರು. 

ಇದೇ ಮಹಾತ್ಮರ ಸಂಪತ್ತು , ಬಸವಣ್ಣನವರ ವೈರಾಗ್ಯ ಪ್ರಬಲ 
ಮನೋಬಲ ವಿಶಿಷ್ಟ ದ್ದು ; ಅನ್ಯಾದೃಶವಾದುದು. ಬಸವಣ್ಣನಿಗೆ ಕಲ್ಯಾಣ 
ದಲ್ಲಿ ಅಸಂಖ್ಯಾತ ಮಿತ್ರರಿದ್ದರು. ಅವರು ಅವರೆಲ್ಲರ ನೆರವಿನಿಂದ ಕಲ್ಯಾಣ 
ದಲ್ಲಿಯೇ ಇದ್ದು ತಮ್ಮ ಜೀವನ ನಡೆಯಿಸುವಷ್ಟು ಅವಕಾಶವೂ ಇತ್ತು . 
ಆದರೆ ಒಂದನ್ನೂ ಅವರು ಮನಸ್ಸಿಗೆ ತಂದುಕೊಳ್ಳಲಿಲ್ಲ. ಕಾಯಕವೇ 
ಬಸವಣ್ಣನ ಜೀವದುಸಿರು. ಸಂಕಲ್ಪ ವಿಕಲ್ಪಗಳೊಂದನ್ನೂ ಮನಸ್ಸಿಗೆ ತಾರ 
ದೆಯೇ , ಈಶ್ವರನು ಹೇಗೆ ನಡೆಯಿಸುತ್ತಾನೋ ನಡೆಯಿಸಲಿ ಎಂಬುದೇ 
ಒಂದು ಧೈಯ್ಯ ಅವರಿಗೆ ತನ್ನ ಸರ್ವಸ್ವವನ್ನೆಲ್ಲ ಈಶ್ವರನಿಗೆ ಅರ್ಪಣೆ 
ಮಾಡಿದವನು. ಮತಿಗೆಟ್ಟು ಅನ್ಯರನ್ನು ಬೇಡಿ ; ಧೃತಿಗೆಟ್ಟು ಅನ್ಯರನ್ನು 
ಹೊಗಳಿ ತನ್ನ ಜೀವಿತ ನಡೆಸದಂತೆ ತನ್ನನ್ನು ಪ್ರತಿಪಾದಿಸಿಕೊಂಡವನು. 
ಏಕೆಂದರೆ “ ಸುರರ ಬೇಡಿದೊಡಿಲ್ಲ: ನರರ ಬೇಡಿದೋಡಿಲ್ಲ ; ಬರಿದೆ ಧೃತಿಗೆಡಬೇಡ 
ಮನವೇ ? ಆರನಾದೆಡೆಯೂ ಬೇಡಿ ಬರಿದೆ ದೃತಿಗೆಡಬೇಡ ಮನವೇ ? 
ಕೂಡಲಸಂಗಮನನ್ನಲ್ಲದೆ ಆರಬೇಡಿದಡೆಯೂ ಇಲ್ಲ ಮನವೇ ” ಎಂದು ಮನ 
ಸಿಗೆ ಮೊದಲಿನಿಂದ ಮುದ್ದು ನುಡಿಗಲಿಸಿಕೊಂಡು - ಬಾಳಿಬದುಕಿದವರು . 
ಈ ಭಾವ ಅವರ ಮನಸ್ಸಿನಲ್ಲಿ ದೃಢಪಟ್ಟು ಬೇರೂರಿತ್ತು . ಹಲವಾರುಸಲ 
ಜೀವನದಲ್ಲಿ ಇದರ ಅನುಭವಗಂಡು ಉಂಡಮಾತಾಗಿತ್ತು . ಬೇಡುವೊಡೆ 
ಕೊಡುವ ಪ್ರಭುವನ್ನು ಕೇಳಬೇಕು. ಅದೂ ಅಕ್ಷಯ ಸಂಪತಾಗಬೇಕು. 
ಕೆಡದ ಕೀರ್ತಿಯಾಗಿರಬೇಕು. ಅದನ್ನು ಕೊಡುವವನೊಬ್ಬನೇ ಕೂಡಲ 
ಸಂಗಮದೇವ. ಆದುದರಿಂದಲೇ ಅವರು ಯಾವ ಯಾವ ಕಾಲಕ್ಕೂ 
ಧೃತಿಗೆಡದಿದ್ದುದಕ್ಕೆ ಕಾರಣವಾಗಿತ್ತು . ತನ್ನ ಆಪತ್ತು , ಸುಖ , ದುಃಖ 
ಗಳಿಗೆಲ್ಲ ಪರಮಾತ್ಮನೇ ಹೊಣೆ. ತಾನು ಅವನು ನಡೆಯಿಸಿದಂತೆ ನಡೆ 


00 


೩೬ 


ಯುವವನೆಂದು ಪೂರ್ಣ ಅರಿತಿದ್ದರು. ಪೂರ್ಣ ವಿಶ್ವಾಸವಿಲ್ಲದಾಗಲೇ 
ಮನಸ್ಸಿನ ಹೊಯ್ದಾಟ. ಅರಿತ ಬಳಿಕ ಹೊಯ್ದಾಟಕ್ಕೆಡೆಯಿಲ್ಲ. 


ಒಡೆದೋಡು ಎನ್ನ ಮನೆಯಲಿಲ್ಲದಂತೆ ಮಾಡಯ್ಯ ; 
ಕೊಡುದೇವ ಎನ್ನ ಕಯ್ಯಲ್ಲೊಂದು ಕರಿಕೆಯ ; 
“ಮೃಡದೇವ ಶರಣು' ಎಂದು ಭಿಕ್ಷೆಗೆಹೋದರೆ , ಅಲ್ಲಿ ನಡೆದೇವಾ' ಎಂದೆನಿಸು 
ಕೂಡಲಸಂಗಮದೇವ 


6, ಒಡಲ ಕಳವಳಕ್ಕೆ ಬಾಯಸವಿಗೆ ಬಯಸಿ ಉಣ್ಣದ ಮಹಾತ್ಮ 
ಯೋಗ್ಯತೆಯೇ ಅಂತಹುದು. ಇಂಥ ಆತ್ಮಶ್ರೀ ಬಸವಣ್ಣನವರಿಗೆ ಸಮನಿ 
ಸಿತ್ತು . ಇನ್ನು ಅಧೈರ್ಯವೆಂಬುದು ಸುಳಿಯಲವಕಾಶವೆಲ್ಲಿಯದು ? ಧೃತಿ 
ಗೆಡಲು ಹೆದರಿಕೆಯಿದ್ದರೆತಾನೆ ? ಅವರ ಸಂಕಲ್ಪ ಕೇಳಿ : 


“ ಎನಿಸೆನಿಸೆಂದರೂ ನಾನು ಧೃತಿಗೆಡೆನಯ್ಯ ; ಎಲುದೋರಿದರೆ, ನರಹರಿದರೆ , 
ಕರುಳು ಕುಪ್ಪರಿಸಿದರೆ , ನಾ ಧೃತಿಗೆಡೆನಯ್ಯ ; ಶಿರಹರಿದು ಅಟ್ಟೆನೆಲಕ್ಕೆ ಬಿದ್ದರೆ 
ನಾಲಿಗೆಕೂಡಲಸಂಗಾ ಶರಣು ಎನ್ನುತ್ತಿದ್ದಿತಯ್ಯ ” 


ಇದೇ ಅವರ ಕೊನೆಯ ಮಟ್ಟದ ಧೃತಿ, ಸುಖಬಂದರೆ ಪುಣ್ಯದ 
ಫಲವೆಂದಾಗಲಿ; ದುಃಖ ಬಂದರೆ ಪಾಪದ ಫಲವೆಂದಾಗಲಿ; ನೀವಾಡಿದೆ 
ಡಾಯಿತೆಂದಾಗಲಿ ಅನ್ನನು. ಅಂಥ ಸ್ಥಿತಿಯಲ್ಲಿ ಯಾರಿಗೂ ಶರಣು 
ಎಂದು ಕೂಡ ಅನನು. ಕೂಡಲಸಂಗಮನ ಈ ಉಪದೇಶದಿಂದ ಅವನ 
ಜೀವನದ ಬಟ್ಟೆ ನುರಿತುಹೋಗಿತ್ತು . ಕಾಯದ ಕಳವಳಮರೆತುಹೋಗಿತ್ತು 
ಆದ್ದರಿಂದಲೇ ಐಶ್ವರ ಬಂದರೂ ಹೋದರೂ ಮನೋವಿಕಾರಕ್ಕೆ ಸ್ವಲ್ಪವೂ 
ಎಡೆಯಿರಲಿಲ್ಲ ಅವರಿಗೆ ತುಂಬಿದ ಸಂತೋಷವೇ ಆಗಿತ್ತು . ಹತ್ತಿಪ್ಪತ್ತು 
ತಾಸುಗಳ ಹಿಂದೆ ಉದ್ಯಾನದಲ್ಲಿ ಶರಣ ಸಂತತಿಯೊಡನೆ ನಲಿದಾಡುವ 
ಗಲೂ ಇದೇ ಸಂತೋಷ; ಈ ಸ್ಥಿತಿಯಲ್ಲಿಯೂ ಅದೇ ಸಂತೋಷ. ಪರಿ 
ಪೂರ್ಣ ಸುಖದಲ್ಲಿ ನಿಬ್ಬೆರಗುಗೊಂಡವರ ಕಣ್ಣಿಗೆ ಅವಾಂತರ ಸುಖದುಃಖ 
ಗಳ ಕಲ್ಪನೆಯೇ ಬರುವುದಿಲ್ಲ . ಅಂತು ಮಹಮನೆ ಬಿಟ್ಟು, ಬಸವಣ್ಣನ 
ಪುಣ್ಯ ಬಳಗ ಹೊರಟಿತು. 


೩೭ 


ದಾರಿಯುದ್ದಕ್ಕೂ ಕಲ್ಯಾಣದ ಜನ ಕಣ್ಣೀರಿಡುತ್ತಿದೆ. ಸಂಕಟಪ 
ಡುತ್ತಿದೆ. ಹೋಗುವವರಿಗೆ ಮಾತ್ರ ಸಂಕಟವಿರಲಿಲ್ಲ. ಮತ್ತೊಂದು ಕಡೆ 
ಶರಣಸಂದೋಹವೆಲ್ಲ ಅನ್ಯಾಯ ! ಅನ್ಯಾಯ ! ಪ್ರಭುವಿನಿಂದ ಅನ್ಯಾಯ 
ಎಂದು ಕಲ್ಯಾಣದಲ್ಲಿ ಕೂಗಾಟ ಪ್ರಾರಂಭಮಾಡಿದೆ. ಮಿಂಚಿನ ವೇಗದಲ್ಲಿ 
ನಡೆದುಹೋದ ಘಟನೆ ತತ್‌ಕ್ಷಣವೇ ಯಾರಿಗೂ ಗೊತ್ತಾಗಿರಲಿಲ್ಲ. ಮನೆ 
ಬಿಟ್ಟು ಬಸವಣ್ಣ ಹೊರಟನೆಂಬ ಸುದ್ದಿ ಕೋಲಾಹಲಕ್ಕೆಡೆಗೊಟ್ಟಿತು. 
ಅಪ್ಪಣ್ಣ ಶರಣರೋಡಿಬಂದು ಶರಣ ಜನರು ಈ ಪ್ರಭು ವಿಷಯಕ ಅಕಾ 
ರಕ್ಕೆ ಸಿಟ್ಟುಗೊಂಡು ಅರಮನೆಯ ನಿಯೋಗ ಹೊರಟಿರುವುದನ್ನು ಬಸ 
ವಣ್ಣನವರಿಗೆ ತಿಳಿಸಿದರು. ಆಗ ಬಸವಣ್ಣನವರು ಅಪ್ಪಣ್ಣ , ಶರಣರು ಈ 
ವಿಷಯದಲ್ಲಿ ಪ್ರಭುವಿನ ಮೇಲೇಕೆ ಕೋಪಗೊಳ್ಳಬೇಕು. ಕೋಪಗೊಳ್ಳುವ 
ಕಾರಣವಿಲ್ಲ. ಶಾಂತಿಯಿಂದ ಎಲ್ಲ ಶರಣರೂ ತಮ್ಮ ತಮ್ಮ ಕಾಯಕದಲ್ಲಿ 
ನಿರತರಾಗಿರಲಿಕ್ಕೆ ತಿಳಿಸಿರಿ , ಇಂಥ ಒಂದು ಸಾಮಾನ್ಯ ವ್ಯವಹಾರಕ್ಕೆ 
ಶರಣರು ಲೋಕದಾಟವನ್ನು ಮಿಕ್ಕಬಾರದು. ಯಾವ ಅನರ್ಥವನ್ನೂ 
ಪ್ರಭುವು ಬಸನಣ್ಣನಿಗೆ ಮಾಡಿಲ್ಲ. ಅರ್ಥವನ್ನೇ ಮಾಡಿದ್ದಾನೆ. ಮುಳ್ಳು 
ಹಾಸಿಗೆಯಿಂದ ಕೈ ಹಿಡಿದೆತ್ತಿ ಸುಪ್ಪತ್ತಿಗೆಯ ಮೇಲೆ ಮಲಗಿಸಿದ್ದಾನೆ. ಆತ 
ನಿಂದ ನನಗೆ ಅನ್ಯಾಯವಾಗಿಲ್ಲ. ಇಗೋ .. 


“ ಮೈರ್ತಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ; 
ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ; 
ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಕೂಡಲಸಂಗಮದೇವ” 


ಬಸವಣ್ಣನ ಈ ಸಂದೇಶವನ್ನು ಅವರಿಗೆ ತಿಳಿಸಿ ಕಲ್ಯಾಣದಲ್ಲಿ ಶಾಂತಿ 
ಯನ್ನು ಸ್ಥಾಪಿಸಿರಿ . ಎಂದು ಹೇಳಿ ಹೊರಟೇಬಿಟ್ಟರು. ಅಷ್ಟರಲ್ಲಿ ಶರಣ 
ಸಂತತಿಯೆಲ್ಲ ಸುತ್ತ ಮುತ್ತಿತು. ಮೇಲಿನ ಸಂದೇಶವನ್ನು ಅವರಿಗೆಲ್ಲ ತಿಳಿಸಿ 
ಶಾಂತಗೊಳಿಸಿ ಹೊರಟುಬಿಟ್ಟರು. ಬಸವಣ್ಣನವರೊಡನೆಯೇ ಹೊರಡಲಿ 
ಚ್ಛಿಸಿದ ಅನೇಕ ಶರಣರಿಗೆ ತತ್ಕಾಲೋಚಿತ ಬುದ್ದಿವಾದಗಳನ್ನು ಹೇಳಿ ಕಲ್ಯಾ 
ಣದಲ್ಲಿಯೇ ಇರುವಂತೆ ತಿಳಿಸಿ, ಬೀಳ್ಕೊಂಡು ಮಧ್ಯಾಹ್ನದ ಬಿಸಿಲಿನಲ್ಲಿಯೇ 
ನಡೆಯುತ್ತ ಗಮನವನ್ನು ಮುಂದುವರೆಯಿಸಿಬಿಟ್ಟನು. 


೩೮ 


“ಒಡೆಯರುಳ್ಳಾಳಿಂಗೆ ಕೇಡಿಲ್ಲ ” 


ಬಸವಣ್ಣನವರಿದ್ದ ಮಹಾಮನೆಯೀಗ ಪೂರ್ಣ ಕಳೆಗುಂದಿ ನಾಲು, 
ಗೋಡೆಗಳ ಮನೆಯಾಯಿತು. ಆ ಮನೆಯೊಳಗೊಂದು ವಿಭೂತಿಯಿತ್ತು . 
ಅದು ಹೊರಗೆ ಹೊರಟಿತು . ಆ ಮನೆಯ ತೇಜಸ್ಸು ನೀಲಮ್ಮನವರು. 
ಅವರು ಹೊರಟರು . ಆ ಮನೆಯ ಕಳೆ ಗಂಗಮ್ಮ ನವರು . ಅವರನ್ನೂ 
ಕಳೆದುಕೊಂಡುಬಿಟ್ಟಿತು. ಆ ಮನೆಯ ಜೊತಿ ಬಾಲಸಂಗಣ್ಣ . 
ಆ ಸಂಪತ್ತನ್ನೂ ಕಳೆದುಕೊಂಡು ಕಳೆಗೆಟ್ಟು ಒಪ್ಪಹಾರಿ ಸಪ್ಪಗಾಯಿತು. 
ಜ್ಯೋತಿಹೋದಮೇಲೆ ಅಲ್ಲೇನಿದೆ ಬರಿಯ ಕತ್ತಲು, ಮಹಾಮನೆಯಾಗ 
ಬರಿಯ ಮನೆಯಾಯಿತು. ಬಸವಣ್ಣನವರು ಏನನ್ನಾದರೂ ಮುಟ್ಟಿದ್ದಾ 
ರೆನ್ನಬಹುದು. ಮನಸ್ಸಿನಿಂದಲೂ ಅಂಥ ಪಾಪವನ್ನು ಅವರು ಮಾಡಲಿಲ್ಲ. 


“ ಹೊನ್ನಿನೊಳಗೊಂದೊರೆಯ , ಸೀರೆಯೊಳಗೊಂದೆಳೆಯ , ಅನ್ನದೊಳಗೊಂದಗುಳ , 
ಇಂದಿಂಗೆ ನಾಳಿಂಗೆ ಎಂದು ತೆಗೆದಿಟ್ಟೆನಾದರೆ ನಿಮ್ಮಾಣೆ ! ನಿಮ್ಮ ಪ್ರಮಥರಾಣೆ...” 


ಇದು ಅವರ ಪಂಥವಾದ್ದರಿಂದ ಅವರು ಏನನ್ನೂ ಇಂದಿಂಗೆ ನಾಳಿಂಗೆ 
ಎಂದು ಸಂಗ್ರಹಿಸಿದವರಲ್ಲ. ತೆಗೆದುಕೊಂಡು ಹೊರಡುವವರೂ ಅಲ್ಲ . 
ಏಕೆಂದರೆ ಸಂಗ್ರಹವು ಆಸೆಯ ಮೊದಲನೆಯ ಮೆಟ್ಟಿಲು. ಬೆಲ್ಲವನಿಂದ 
ಕೋಡಗನಂತೆ' ಪುನಃ ಪುನಃ ಒಂದಕ್ಕೆ ಹತ್ತಾಗಿ, ಮನವು ಸಿಹಿಯನ್ನು 
ನೆನೆದೀತೆಂದೇ ಅವರಿಗೆ ಭಯ . ಶ್ರದ್ಧಾ ಭಕ್ತಿ ವಿಶ್ವಾಸಗಳಿಂದ ಅಖಂಡ ಪರ 
ವಸ್ತುವಿನ ನಿಬ್ಬೆರಗಿನಲ್ಲಿ ನಿರಾತಂಕವಾಗಿ ವಿಹರಿಸುವ ಅವರ ಮನಸ್ಸು 
ಏತದ್ವಿಷಯದಲ್ಲಿ ಸ್ವಲ್ಪವೂ ಸಂಶಯವನ್ನಾಗಲಿ, ಭಯವನ್ನಾಗಲಿ ಪಡೆದಿರ 
ಲಿಲ್ಲ . ಅಂತೆಯೇ ಅವರ ಧೈರಗೊಂಡು ಊಟದ ಸಮಯವಾಗಿ 
ದ್ದರೂ ರಾಜಾಜ್ಞೆಯನ್ನು ನೋಡಿಊಟವನ್ನೂ ಮಾಡದೆ, ಮನೆಬಿಟ್ಟರು. 
ಈ ಮೊದಲೇ ಹೇಳಿದಂತೆ ಅವರು ಲೌಕಿಕದಲ್ಲಿ ನಮ್ಮಂತೆಯೇ 
ನೆಲದಮೇಲೆ ಹೆಜ್ಜೆಯಿಡುತ್ತಿದ್ದರು ನಿಜ . ಆದರೆ ಒಂದೊಂದು ಹೆಜ್ಜೆಯೂ 
ಆಳವಾದ ಪಾರಲೌಕಿಕದಲ್ಲಿ ನಡೆಗೊಂಡು ಸಾಗಿತ್ತು . ಈಶ್ವರನ ನಿಲವಿಂಗೆ 
ಶರಣರ ನಿಲುವಿಂಗೆ ಕುದಿಯುತ್ತಿದ್ದರಲ್ಲದೆ ಒಡಲವಸರಕ್ಕೆ ಎಂದೂ ಕುದಿದು 


೩೯ 


ಬಳಲಿಕೆಗೊಂಡವರಲ್ಲ. ಇದೇ ಅವರ ಹೃದಯ ಸಂಪತ್ತು . ಅವರ ಹೃದಯ 
ಸಂಪತ್ತಿಗೆ ನೀಲಮ್ಮ , ಗಂಗಮ್ಮನವರ ಹೃದಯಸಂಪತ್ತು ಮೇಳಗೊಂಡು 
ತಾಳಹಾಕಹತ್ತಿತ್ತು . ಆದ್ದರಿಂದ ಅವರ ಜೀವನ ಆದರ್ಶಗೊಂಡಿತ್ತು . 

ಬಸವಣ್ಣನ ಪುಣ್ಯಸಂಸಾರ ಮನೆಬಿಟ್ಟು ಬಹುದೂರ ಹೊರಟುಬಂ. 
ದಿತು. ಸಾವಿರಾರು ಜನತ ಪಾಸಕರೂ , ನಿಷ್ಠ ರೂ , ಜ್ಞಾನಿಗಳೂ 
ಆದ ಶಿವಶರಣರ ತಿಂತಿಣಿಯಿಂದ ಕೂಡಿದ ಮಹಾಮನೆ ಬರಿದಾಯಿತು. 
ಬಸವಣ್ಣನೇ ಆ ಮನೆಯ ಸಂಪತ್ತು . ಈಗ ಆ ಮನೆ ಅಂಧಕಾರ ಕುಹರ 
ವಾಯಿತು. ಹಾಳುಸುರಿಯಹತ್ತಿತು. ಬಸವಣ್ಣನನ್ನನುಸರಿಸಿ ನೀಲಮ್ಮ 
ಗಂಗಮ್ಮ , ಬಾಲಸಂಗಣ್ಣ ಮೂವರು ಮಾರ್ಗಕಳೆಯಹತ್ತಿದರು. ಮಧ್ಯಾ 
ಹದ ಬಿಸಿಲು, ಮಗುವನ್ನೊಮ್ಮೆ ಎತ್ತುತ್ತ ಇಳುಹುತ್ರ ಸುಖಸಂಕಥಾ 
ವಿನೋದಾನಂದ ತುಂದಿಲರಾಗಿ ಬಸವಣ್ಣನ ಗಾರ್ಹಸ್ಟ ಸಂಪತ್ತು ಅಡವಿ 
ಯನ್ನು ಹೊಕ್ಕಿತು. ನಡೆನಡೆಯುತ್ತ ಕಲ್ಯಾಣ ಬಿಟ್ಟು , ಈಗಿನ ಲೆಖ್ಯ 
ದಂತೆ ಸುಮಾರು ಒಂಬತ್ತು ಮೈಲುಗಳ ದೂರ ಪ್ರವಾಸ ಮುಂದುವರೆ 
ಯಿತು. ಮುಂದೆ ಸ್ವಲ್ಪ ದೂರದಲ್ಲಿ “ ಮತಿಗಟ್ಟ ' ವೆಂಬ ಹಳ್ಳಿಯಿತ್ತು . 
ಅಲ್ಲಿಗೆ ಹೋಗಲಿಲ್ಲ . ಮತಿಗೆಟ್ಟದಿಂದ ಈಚೆಗೆ ಒಂದು ಸಣ್ಣ ಹಳ್ಳ ಹರಿ 
ಯುತ್ತಿತ್ತು . ಬಿಸಿಲೇರಿ ಮಧ್ಯಾಹ್ನ ಮಿಕ್ಕಿ ಹೋದ್ದರಿಂದ ಪ್ರಥಶ್ರಮ 
ಗೊಂಡ ಅವರೆಲ್ಲ ಆ ಹಳ್ಳದಲ್ಲಿ ಮುಖಮಾರ್ಜನ ಮಾಡಿಕೊಂಡು ಹಳ್ಳದ 
ದಂಡೆಯಲ್ಲೇ ದಟ್ಟಾದ ನೆರಳಿನಿಂದ ಕೂಡಿದ ಆಲದಮರದ ನೆರಳಿಗೆ ಬಂದು 
' ಶಿವಶಿವ' ಎಂದು ಕುಳಿತರು. 

. 


ಎಂದೂ ವಿಶೇಷ ನಡೆಯದ ನಿಲಂಬೆ, ಗಂಗಾಂಬೆಯರಿಗೂ , ಸಣ್ಣ 
ಮಗು ಬಾಲಸಂಗಣ್ಣನಿಗೂ ವಿಶೇಷ ಶ್ರಮವಾಗಿತ್ತು . ಆದರೂ ಯಾವುದೊ 
ಒಂದು ಅವ್ಯಕ್ತ ಅನಿರ್ವಚನೀಯ ನೆಮ್ಮದಿಯ ರೂಪರೇಖಾ ವಿನ್ಯಾಸವು 
ಅವರ ಮುಖದಲ್ಲಿ ಲಾಸ್ಯವಾಡುತ್ತಿತ್ತು . ಎತ್ತ ನೋಡಿದ ಗಢ ಬಿಸಿಲು 
ಸುರೆಂದು ಸುರಿಯುತ್ತಿತ್ತು . ವೈಶಾಖ ಮಾಸವೆಂದರೆ ಕೇಳಬೇಕೆ ? ಬಿಸಿ 
ಲಿನ ಸುಗಿ ಯೇ ಆ ಮಾಸ. “ ವಿಶೇಷಣಶಾಖಃ " ಆ ತಿಂಗಳ ಲಕ್ಷಣ. 
ಹಾಗೂ ಹೀಗೂ ಆ ಮಾತು ಈ ಮಾತುಗಳ ಮಧ್ಯೆ ಪಥಶ್ರಮ ಕಳೆದು 


00 


೪೦ 


ಹೋಗಹತ್ತಿತು. ಎಲ್ಲೆಲ್ಲ ಅವರ ಕಣ್ಣಿಗೆ ಅಪೂರ್ವ ಸೌಂದರ ಸನ್ನಿ 
ವೇಶಭರಿತ ದೃಶ್ಯಗಳು ಗೋಚರಿಸುತ್ತಿದ್ದು ವು. ಭಾರವಾದ ಬಟ್ಟೆಯನ್ನು 
ಬಹುದೂರ ಹೊತ್ತುಕೊಂಡು ಬಂದು ಬೇವಿನ ಗಿಡದ ನೆಳಲಲ್ಲಿ ಇಳುಹಿ 
ತಂಗಾಳಿಗೆ ಮೈಯೊಡ್ಡಿ ಸುಖವನ್ನು ಹೊಂದುವ ರೈತನಂತೆ ಬಸವಣ್ಣನಿಗೆ 
ಅಧಿಕಾರದ ಒಜ್ಜೆ ಇಳುಹಿದ ಸಂತೋಷ. ಇದೇ ನೀರೂ ನೆಳಲೂ ಬಿಜ್ಜ 
ಳನ ಆಶ್ರಯದಲ್ಲಿ ಅವರಿಗಿತ್ತು . ಆದರೆ ಅದು ಹಂಗಿನದು. 


“ ನಚ್ಚಿದೆನೆಂದರೆ , ಮಚ್ಚಿವೆನೆಂದರೆ ಸಲೆಮಾರು ಹೋದೆನೆಂದರೆ , ತನುವನಲ್ಲಾಡಿಸಿನೋ 
ಡುವೆ ನೀನು; ಮನವನಲ್ಲಾಡಿಸಿ ನೋಡುವೆ ನೀನು; ಧನವನಲ್ಲಾಡಿಸಿ ನೋಡುವೆ 
ನೀನು; ಇದಕ್ಕೆಲ್ಲ ಅಂಜದಿದ್ದರೆ ಭಕ್ತಿಕಂಪಿತ ನಮ್ಮ ಕೂಡಲಸಂಗಮದೇವನು ” 


ಈ ಭಾವ ಮನಸ್ಸಿನಲ್ಲಿ ದೃಢಗೊಂಡದ್ದರಿಂದ ಅವರಿಗೆ ಯಾವ 
ಶಂಕಾತಂಕಾಕುಲತೆಗೂ ಮನಸ್ಸು ಹೊಯ್ದಾಡುತ್ತಿರಲಿಲ್ಲ. ದೇವರಿಗೆ ತಮ್ಮ 
ಸಮಸ್ತವನ್ನೂ ಒಪ್ಪಿಸುತ್ತ , “ಎನ್ನ ನಾಮಕ್ಷೇಮ ನಿಮ್ಮಯ್ಯ ; ಎನ್ನ 
ಹೌನಿವೃದ್ಧಿ ನಿಮ್ಮದಯ್ಯ , ಎನ್ನ ಮಾನಾಪಮಾನ ನಿಮ್ಮದಯ್ಯ ; ಬಳ್ಳಿಗೆ 
ಕಾಯಿದಿಮ್ಮಿತೇ ಕೂಡಲಸಂಗಮದೇವ ? ” ಎನ್ನುತ್ತ ಬಟ್ಟ ಬಯಲಿಗೆ 
ತನ್ನನು ಕಟ್ಟಿಕೊಟ್ಟು ಬಿಟ್ಟು ಆ ಮುಖವಾಗಿ ಬರುವ ಎಲ್ಲವನ್ನೂ ಪ್ರಸಾ 
ದವಾಗಿ ಸ್ವೀಕರಿಸುತ್ತ ಸುಖಿಸುತ್ತಿದ್ದರು. “ ಅದೆಂಥ ಸುಖ ? ” ಎಂದು. 
ಯಾರಾದರೂ ಕೇಳಬಹುದು, ಆ ಸುಖ ಸಿಗುವುದು ದುರ್ಲಭ. ಸಿಕ 
ಮೇಲೆ ಆ ಸುಖದಿಂದೀಚೆಗೆ ಲೌಕಿಕ ಜಂಜಡದಲ್ಲಿ ಮನಸ್ಸು ಬಾರದು . 
ಮುಂದೇನು ಮಾಡಬೇಕೆಂಬ ಯೋಚನೆಯಾಗಲಿ, ಸದ್ಯ ಪ್ರಸಾದಕ್ಕೇನೆಂಬ 
ಕೊರೆತವಾಗಲಿ ಯಾರಿಗೂ ಉಂಟಾಗಲಿಲ್ಲ . ಬಳಲಿದ ಮಗು ತಾಯಿಯ 
ತೊಡೆಯ ಮೇಲೆ ಮಲಗಿ ನಿದ್ರಿಸುತ್ತಿತ್ತು . ಅದೂ ಜ್ಯೋತಿಯ ಬಿತ್ತಿ 
ನಂತೇ ಇತ್ತು . ಪ್ರಖರ ಸೂರ ರಸ್ಕಿಯಿಂದ ತಪ್ತವಾದ ಪಂಸುಪಟಲ 
ದಲ್ಲಿ ನಡೆದು ಬಂದಿದ್ದ ನೀಲಾಂಬೆ, ಗಂಗಾಂಬೆಯರ ಪಾದಗಳಲ್ಲಿ ಬೊಬೈ. 
ಗಳೆದ್ದಿದ್ದು ವು. ಶ್ರಮವು ವಿಶೇಷವಾದರೂ ಬಸವಪ್ರಿಯ ಕೂಡಲಚೆನ್ನಸಂ 
ಗಯ್ಯನೆಂಥ ಕರುಣಿ ! ಹರಣವನ್ನೇ ಮೇಲೆತ್ತಿಟ್ಟನು. ಎಂಬ ಉದ್ರಗಳು 


ဥာ 


ಅಕ್ಕತಂಗಿಯರೀರ್ವರ ಮುಖಾರವಿಂದದಿಂದ ಹೊರಹೊರಡುತ್ತಿದ್ದುವು. 
ಶರೀರದ ಬಳಲಿಕೆ ಸಂತೋಷದಲ್ಲಿ ಕೌಣಲಿಲ್ಲ. 


ಈ ಮಧ್ಯಾಹ್ನ ಎರಡು ಗಂಟೆಯಾಗಿರಬಹುದು. ಇಷ್ಟು ಹೊತ್ತಿಗೆ ಅಪ್ಪಣ್ಣ 
ಶರಣರು ಓಡಿಓಡಿ ಕಲ್ಯಾಣದ ಕಡೆಯಿಂದ ಬರುತ್ತಿದ್ದರು. ಎಲ್ಲರೂ ಅತ್ಯ 
ನೋಡುನೋಡುವಷ್ಟರಲ್ಲಿ ಅಪ್ಪಣ ಶರಣ ಬಂದು ನಮಸ್ಕರಿಸಿ ನಿಂತನು . 
ಆಗ ಬಸವಣ್ಣನವರು “ಏನು ಅಪ್ಪಣ್ಣ , ನಗರದಲ್ಲಿ ಎಲ್ಲವೂ ಶಾಂತಿಯೇ ? 
ಎನ್ನಲು ಎಲ್ಲವೂ ಶಾಂತಿಗೊಂಡಿದೆ ಬಸವರಾಜ, ತಮ್ಮ ಸಂದೇಶವನ್ನು 
ಶರಣರಿಗರುಹಲು ಅವರೆಲ್ಲ ಮುನ್ನಿನಂತೆ ಕಾಯಕನಿಷೆ ಯಲ್ಲಿ ನಡೆಯಲು 
ಮನಸ್ಸು ಮಾಡಿ ಕಲ್ಯಾಣದಲ್ಲಿದ್ದರೂ , ತನ್ನ ಅಗಲಿಕೆಯಿಂದ ಬಳಲಿದ್ದಾರೆ. 
ಆದರೆ ನನ್ನ ದೊಂದರಿಕೆಯಿದೆ ಏನಂದರೆ, ಇಂಥ ದಾರುಣ ಸ್ಥಿತಿಯಲ್ಲಿ 
ತಾವು ಇಲ್ಲಿ ಬಂದು ಬಳಲುತ್ತಿರುವುದು ಕಲ್ಯಾಣದಲ್ಲಿ ಯಾರಿಗೂ ಇಚ್ಛೆ 
ಯಿಲ್ಲ. ಮುಂದೇನು ಗತಿಯೆಂದು ಎಲ್ಲರಿಗೂ ದೊಡ್ಡ ಚಿಂತೆಯಾಗಿದೆ. 
ಕಲ್ಯಾಣದ ಎಲ್ಲ ವರ್ತಕ ಮಿತ್ರರ, ಶರಣರ, ದೌತ್ಯವನ್ನಂಗೀಕರಿಸಿ ಬಂದಿ 
ದೇನೆ. ” “ಏನದು ಅಪ್ಪಣ್ಣ , ದೌತ್ಯ ? ನನಗಾಗಿ ಯಾರೂ ಮರುಗ 
ಬೇಕಾಗಿಲ್ಲ. ಯಾರು ನನಗೆ ಈ ಸ್ಥಿತಿಯನ್ನೊಡ್ಡಿರುವರೋ ಅವರೇ ಪರಿ 
ಹರಿಸಿಯಾರು ? ಯಾವ ದೊಡ್ಡ ಆಪದು ಅಪ್ಪಣ್ಣ ? ನೀನಾದರೂ ಅವ 
ರಿಗೆ ಹೇಳಲಿಕ್ಕಿಲ್ಲವೆ ? ದೌತ್ಯವೆಂದೆಯಲ್ಲ ಏನದು ದೌತ್ಯ ? ' ಸ್ವಾಮಿ ' 
ತನ್ನಲ್ಲಿ ನಿಷ್ಠೆ ಯನ್ನಿಟ್ಟುಕೊಂಡು ಪ್ರಾಣಾಪ್ತ ಸೇವಕರಂತಿದ್ದ ಪದ್ಮರಾಜ 
ಹಾಗೂ ಸಿದ್ದಿಗ (ನೇಮಿಚಂದ್ರ ) ಎಂಬ ಪರದರು ಇಲ್ಲಿಗೆ ಬಂದರೆ ತಾನೇ 
ನೆಂದೀರೊ ಎಂದು ಹೆದರಿ ನನ್ನೆದುರು ಹೇಳಿಕಳುಹಿಸಿದ ಮಾತಿದು : 
“ ನಮ್ಮ ಸಂಪತ್ತನ್ನೆಲ್ಲ ಬಸವಣ್ಣನವರು ಬಂದು ಇಚ್ಛಾನುಸಾರ ವ್ಯಯಿಸಿ 
ಕೊಂಡು ಇರಬಹುದು ಕರೆದುಕೊಂಡು ಬನ್ನಿ ” ಈ ಮಾತಿನ ದೌತ್ಯ , ಶರ 
ಣರ ಒತ್ತಾಸೆ ಇವೇ ನೌನಿಲ್ಲಿಗೆ ಬರಲು ಕಾರಣಗಳಾಗಿವೆ. ಅವರಿಂದ ಧನ 
ವನ್ನು ತರಬೇಕೆಂದಪೇಕ್ಷಿಸಿದರೆ ನೌನೇ ಹೋಗಿ ಇಲ್ಲಿಗೆ ತರುತ್ತೇನೆ ತನ್ನ 
ಆಣತಿಯ ಶಿಶುವಾದ ನಾನು ಈ ವಿಚಾರದಲ್ಲಿ ಸ್ವತಂತ್ರನಲ್ಲ . ಅಪ್ಪಣೆ 
ಯಾಗಲಿ' ಎಂದು ಕೈ ಕಟ್ಟಿಕೊಂಡು ನಿಂತು ಕೇಳಲು, ಬಸವಣ್ಣನವರು 


೪೨ 


ನಕ್ಕು “ಏನು ಹೇಳುವ ಅಪ್ಪಣ್ಣ ಪದ್ಮರಾಜ ಸಿದ್ದಿ ಗಸೆಟ್ಟಿಯರು ಬಸವನ 
ಸ್ನೇಹಿತರು ಹೌದು; ಧನವನ್ನೂ ಕೊಡುವ ಉದಾರಿಗಳಹುದು. ಅವರ ಔದಾ 
ರ ಶ್ಲಾಘನೀಯ. ಆದರೆ ನೌನು ಪದ್ಮರಾಜರಿಂದಾಗಲಿ ; ಸಿದ್ದಿ ಗಸೆಟ್ಟರಿಂದಾ 
ಗಲಿ ಧನ ಪಡೆದು ಉಪಜೀವನ ಸಾಗಿಸಲೇ ? ನಾನು ಭಕ ನಾಗಿ - ಗೆ ಹಸ್ತಾ 
ಶ್ರಮಿಯಾಗಿ ಇನ್ನೊಬ್ಬರನ್ನು ಒಡಲವಸರಕ್ಕೆ ಬೇಡಲೇ ? ಕೂಡಲ ಸಂಗ 
ಮನ ವಿಶಾಲವಾದ ವಿಶ್ವದಲ್ಲಿನ ಸಮಸ್ತ ಸಂಪತ್ತು ಬಿದ್ದಿದೆ. ಯಾರ 
ಐಶ್ವಯ್ಯ ! ಯಾರದುಡ್ಡು ! ಯಾರವೈಭವ ಅಪ್ಪಣ್ಣ , ಇವೆಲ್ಲ ಮನುಷ್ಯನ 
ಕಯ್ಯಲ್ಲಿ ಸಿಕ್ಕು ಬರುತ್ತ - ಬಯಲಾಗುತ್ತ ಕಾಣುತ್ತವೆ. ಸಂಪತ್ತೆಂಬುದು 
ಹೃದಯಸಂಪತ್ತು ಅಪ್ಪಣ್ಣ , ಬೇಡಿಕಡಿ ತಂದು ಜೀವನ ನಡೆಸಲಾರೆ. 
ಭಕ್ತರಾದ ಬಳಿಕ ಬೇಡಬಾರದು. 

ಓಡುವಾತ ಲೆಂಕನಲ್ಲ ; ಬೇಡುವಾತ ಭಕ್ತನಲ್ಲ ; ಓಡಲಾಗದು 
ಲೆಂಕನು ; ಬೇಡಲಾಗದು ಭಕ್ತನು ; ಓಡೆನಯ್ಯಾ ಬೇಡೆನಯ್ಯಾ 
ಕೂಡಲಸಂಗಮದೇವ 

“ಕಾಯದ ಕಳವಳಕ್ಕಂಜಿ ಕಾಯಯ್ಯ ಎನ್ನೆನುಜೀವನೋಪಾಯಕ್ಕಂಜಿ 
- ಈಯಯ್ಯಾ ಎನ್ನೆನು " ಯದ್ಭಾವಂ ತದ್ಭವತಿ ” 'ಉರಿಬರಲಿ ಸಿರಿ 

ಬರಲಿ ಬೇಕು ಬೇಡೆನ್ನೆನು; ನಾನು ನಿಮ್ಮ ಹೌರೆನು ; ಮಾನವರ 

ಬೇಡೆನು ; ಆಣೆ, ನಿಮ್ಮಾಣೆ ಕೂಡಲಸಂಗಮದೇವ ! 
ಇದೇ ಅಪ್ಪಣ್ಣ , ಭಕ್ತನ ಪ್ರತಿಜ್ಞೆ . ಮಾನವರನ್ನೂ ಬೇಡಲಾರೆನು , 
ದೇವರನ್ನೂ ಎದುರುನೋಡೆನು. ಈಗಿನ ಈ ಸ್ಥಿತಿಯೇನೂ ದಾರುಣವೆಂದು 
ನಾನು ಭಾವಿಸಿಲ್ಲ ಅಪ್ಪಣ್ಣ : ನನ್ನ ಭಾಷೆ ಕೇಳು. “ ನರರ ಬೇಡದ ಭಾಷೆ ” 
* ಮೃಡನದದೊಡೆಯೂ ಏನೆನೂ ಬೇಡದ ಭಾಷೆ” ಈ ನನ್ನ ಪ್ರತಿಜ್ಞೆ 
ಯನ್ನರಿತೂ ನೀನು ಹೀಗೆ ನುಡಿಯುವುದು ಆಶ್ಚಯ್ಯ ' ಎಂದರು. ಅಪ್ಪಣ್ಣ 
ನವರು ಬಸವಣ್ಣನ ಮಾತುಗಳೆಲ್ಲವನ್ನೂ ಕೇಳಿ ನಿರುತ್ತರವಾಗಿ ಹೋದರು. 
ಪುನಃ ತಾವು ಕಲ್ಯಾಣಕ್ಕೆ ಹೋಗಲಿಚ್ಚಿಸದೆ ಇಲ್ಲಿಯೇ ಇರಲಿಚ್ಚಿಸಿದರು . 
ಅಪ್ಪಣ್ಣನೆಂದರೆ ಮೊದಲೇ ಹೇಳಿದಂತೆ ಬಸವಣ್ಣನವರ ಜೀವನದುದ್ದಕ್ಕೂ 
ಅವರ ಹೃದಯವರಿತು ಸೇವೆ ಮಾಡುತ್ತ ಬಂದವನು. ಬಸವಣ್ಣನೆಂದರೆ 


೪೩ 


ಅವನ ಕರ್ತವ್ಯವೆಂದರೆ, ನಿಷ್ಠೆಯೆಂದರೆ, ಅಪಾರ ಪೌರಲೌಕಿಕಾನುಭವ 
ವೆಂದರೆ ಅಪ್ಪಣ್ಣನ ಹೃದಯ ಕರಗಿಹೋಗಿತ್ತು . ಅವನ ಆಜ್ಞೆಯನ್ನೆ 
ಎದುರುನೋಡುವ ಭಟನಂಥವನು ; ಇಂಥ ಅಪ್ಪಣ್ಣನನ್ನು ಬಸವಣ್ಣನವರು 
ಹಲವಾರು ಸಾಂತ್ಯ ವಚನಗಳಿಂದ ಸಮಾಧಾನಪಡಿಸಿ ಬುದ್ದಿವಾದಗಳನ್ನು 
ಹೇಳಿ ಕಲ್ಯಾಣಕ್ಕೆ ಕಳುಹಿಸಿಕೊಟ್ಟರು. ಹೋಗಲಾರದ ಚಿತ್ರದಿಂದ 
ಅಪ್ಪಣ್ಣ ಅಳುತ್ತಾಳುತ್ತ ಕಲ್ಯಾಣಕ್ಕೆ ಬಂದನು. ಅವನು ಕಲ್ಯಾಣದಲ್ಲಿದ್ದರೂ 
ಹೃದಯವೆಲ್ಲ ಬಸವಣ್ಣನಿರುವ ಅಡವಿಯಲ್ಲಿಯೇ ಇತ್ತು . 
* ಇಷ್ಟು ಹೊತ್ತಿಗಾಗಲೆ ಸಂಜೆಯ ಮೂರುಘಂಟೆಯ ಸಮಯವಾ 
ಯಿತು. ಬಸವಣ್ಣ ಅಲುಗದಂತೆ ಶೂನ್ಯವನ್ನೇ ನೋಡುತ್ತ ಆಕಾಶ 
ದತ್ತ ಮುಖಮಾಡಿಕೊಂಡು ಕುಳಿತು ಅನಂತದಲ್ಲಿ ಯಾವುದೋ ಅಪೂರ್ವ 
ದೃಶ್ಯಗಳನ್ನು ಕಾಣುತ್ತ ಅವುಗಳ ಸುಂದರಚಿತ್ರಗಳನ್ನು ನೀಲಾಂಬೆ, ಗಂಗಾಂಬೆ 
' ಯರಿಗೆ ವಿವರಿಸುತ್ತ ನಗುತ್ತಲೇ ಇದ್ದಾನೆ. ಹೃದಯದಲ್ಲಿ ಎಲ್ಲೆಲ್ಲೂ ಎಲ್ಲ 
ರಿಗೂ ಹರ್ಷ ಗರಿಗೆದರಿ ಕುಣಿಕುಣಿದಾಡುತ್ತಿತ್ತು . ಬಾಲಸಂಗಣ್ಣ ಎಚ್ಚರ 
ಗೊಂಡನು. ಹಸಿವಿನ ಬಳಲಿಕೆ ಮುಖದಮೇಲೆ ಗೆರೆಹೊಡೆದು ತೋರಿಸು 
ತಿದೆ. ಬಸವಣ್ಣನ ತೊಡೆಯಮೇಲೆ ಪುನಃ ಬಂದು ಮಲಗಿದ. ಗಂಗಮ್ಮ 
ನೀಲಮ್ಮ ನವರೂ ಹಸಿವಿನಿಂದ ಕೂಡಿದ್ದಾರೆ. ಆದರೂ ಅನಿರ್ವಚನೀಯ 
ಲೀಲೆ ಹಸಿವಿನತ್ತ ಅವರ ಮನಸ್ಸನ್ನು ಓಡಿಸದೆ ಎಲ್ಲಿಯೋ ಓಡಿಸಿದೆ. 
ಮಗುವಿಗಾಗಿ ಮಾತ್ರ ತಾಯಿಯ ಕರುಳು ಚುಗ್ರೆನ್ನುತ್ತಿದೆ. ಈ ಭಾವನೆ 
ಬಸವಣ್ಣನ ಪರುಷಭಾವಕ್ಕೂ ಬಂತು. ಆದರೂ ಬಯಸಲಿಲ್ಲ. ಮಗುವೂ 
ಹಸಿದಿದ್ದೇನೆಂದು ರಂಬಟ ಮಾಡದ್ದು , ಅದೂ ಭಕ್ತಿಯ ಬಿತ್ತು . ಬಸ 
ವಣ್ಣನ ಮುತ್ತು . ಒಮ್ಮೆ ತಂದೆಯ ಭುಜದಮೇಲೆಕೈಯಿಟ್ಟಾಡುವನು. 
ಮತ್ತೊಮ್ಮೆ ತಾಯಂದಿರ ತೊಡೆಯೇರಿ ಆಡುವನು. ಮಗುದೊಮ್ಮೆ ಶಿವ 
ಗೀತೆಗಳನ್ನು ಮೊದಲು ತೊದಲಾಗಿ ಹೇಳುತ್ತ ಎಲ್ಲರ ಮುಖದ ಮೇಲೂ 
ನಗೆಯ ಮಿಂಚನ್ನು ಮಿನುಗಿಸುವನು. ಹೀಗೆ ಶಿವಲೀಲಾಮಯ ಸಂಪತ್ತಿ 
ನಲ್ಲಿ ಮುಳುಗಿಹೋಗಿತ್ತು ಬಸವಣ್ಣನವರ ಸಂಸಾರ. ಸ್ವಲ್ಪ ಹೊತ್ತಿನಲ್ಲಿ 
ಮಗು ಮಲಗಿತು. ತಾಯಿಯರಿಬ್ಬರೂ ಗಭಸ್ತಿಮಾಲಿನೀಯ ಬೇಗೆಯಿಂದ 


೪೪ 


ತಾಪಗೊಂಡು ತಂಗಾಳಿಗೆ ಮೈಯೊಡ್ಡಿ ಕೂತ ಕೂತಹಾಗೆ ಲಿಂಗಲೀಲಾ 
ಯೋಗಮುದ್ರೆಯಲ್ಲಿ ಭಾವಸಮಾಧಿಯ ಸ್ಥಿತಿಯಂತಾದರು . 

ಇಂಥ ಸ್ಥಿತಿಯಲ್ಲಿ ಯಾರಿಗೆ ಚಿಂತೆಯಾಗಬೇಕೊ ಅವರಿಗೆ ಚಿಂತೆ 
ಯಾಯಿತು. ಈಶ್ವರನ ಹೃದಯವೂ ತಲ್ಲಣಿಸಿಹೋಯಿತು. ಪಾಪ ! 
ಈ ಸ್ಥಿತಿ ಈಶ್ವರನಿಗೆ ಚಕ್ಕಳಗುಡಿಸಿದಂತಾಯಿತು. ದೇವರಿಗೆ ಹೀಗೆ 
ಕಟ್ಟಾಡಿಸಿದಂತಾಗುವುದು ಕಷ್ಟ . ಆ ಸ್ಥಿತಿಯಾಗಬೇಕಾದರೆ ಹೃದಯ 
ಸಂಪತ್ತು ಬೆಳೆದಿರಬೇಕು. ಇಷ್ಟು ಹೊತ್ತಿಗೆ ದೂರದಿಗಂತದಲ್ಲಿ ಯಾರೋ 
ಒಬ್ಬರು ಇತ್ತ ಕಡೆಗೇ ಬರುತ್ತಿರುವುದು ಬಸವಣ್ಣನವರ ಕಣ್ಣಿಗೆ ಬಿತ್ತು . 
ಅಂತಃಕರಣ ಕೋಡೆಯೊಡೆದು ಅತ್ತ ಗಮನ ಬಿಟ್ಟಿತು. ಬರಬರುತ್ತ 
ಅವರೊಬ್ಬ ವೃದ್ಧ ಜಂಗಮರಂತೆ ಕಂಡುಬಂದಿತು. ಎತ್ತನ್ನೊ ಅಥವಾ 
ಹಸುವನ್ನೊ ಏರಿದಂತೆ ಕಂಡುಬಂದಿತು. ನೋಡುನೋಡುವಷ್ಟರಲ್ಲಿ 
ಬರಡು ಹಸುವನ್ನೇರಿಕೊಂಡು ಬಂದ ವ್ಯಕ್ತಿ ಬಸವಣ್ಣನಿರುವ ಸ್ಥಳದ 
ಮಾರ್ಗವನ್ನೇ ಹಿಡಿದು ಬರಹತ್ತಿದನು. ಹಣ್ಣು ಹಣ್ಣಾದ ಜಂಗಮನಂತೆ 
ಕಂಡ ಆ ವ್ಯಕ್ತಿಯನ್ನು ನೋಡಿ ಬಸವಣ್ಣ ಇನ್ನೂ ಬಹುದೂರದಲ್ಲಿರು 
ನಾಗಲೇ ಎದ್ದು ನಿಂತುಕೊಂಡ. ನೀಲಾಂಬೆ ಗಂಗಾಂಬೆಯರನ್ನು ಎಚ್ಚರ 
ಗೊಳಿಸಿ ಎಬ್ಬಿಸಿ ನಿಲ್ಲಿಸಿದ. ಅವರು ಕೈ ಮುಗಿದೇ ನಿಂತುಕೊಂಡರು. 
ಶಿವಲಾಂಛನ ಕಂಡರೆ ಸಾಕು ಬಸವಣ್ಣನವರು ನಂಬಿಬಿಡುವ ಸ್ವಭಾವ 
ದವರು. ಅವನು ಭತ್ಯಾಚೌರದ ಅಪರಾವತಾರದಂತಿದ್ದ . “ ಲಾಂಛ 
ನವಕಂಡು ನಂಬುವೆ. ಅಂತರಂಗವ ನೀವೆಬಲ್ಲಿರಿ ; ತೊಂಗೆತೊತ್ತು 
ಗೆಲಸವಲ್ಲದೆ ಅರಸರ ಸುದ್ದಿ ಎನಗೇಕಯ್ಯ ರತ್ನ ಮೌಕ್ತಿಕದಚ್ಚು 
ಕೂಡಲಸಂಗನ ಶರಣರು. ” ಇದೇ ಅವರ ಶಿವಲಾಂಛನದಲ್ಲಿನ ನಂಬಿಕೆಯಾ 
ಗಿತ್ತು . . ಲಾಂಛನಕಂಡರಾಯಿತು ಕೂಡುವುದೂ ಅಲ್ಲ ಎದ್ದು ನಿಂತೇ 
ಭಕ್ತಿ ಪ್ರದರ್ಶನ ಮಾಡಬೇಕು. ಮಂಚವನ್ನು ಕೂಡ ಎಂದೂ ಏರಿದವ 
ನಲ್ಲ ಅದು ಬಸವಣ್ಣ ಮಾಡಿದ ಪ್ರತಿಜ್ಞೆಯಾಗಿತ್ತು . 

“ ಭಕ್ತ ದೇಹಿಕ ದೇವನಪ್ಪ ದೇವರು ಸದ್ಭಕ್ತರ ಬಳಿಯಲು ಬಪ್ಪನಾಗಿ 
ಆಳ ನು ಬರಲು ಆಳುಮಂಚದಮೇಲಿಪ್ಪುದು ಗುಣವೇ ಹೇಳಾ ! 


೪೫ 


ಕೂಡಲಸಂಗಮ ದೇವರು ಜಂಗಮರೂಪಾಗಿ ಬಂದನೆಂದು ಎಂದೆಂದೂ 
ನಾನು ಮಂಚವನ್ನೇ ರದ ಭಾಷೆ ” 


ಮಂಚವನ್ನೇರದ ಭಾಷೆಯಷ್ಟೇ ಅಲ್ಲ ಇಂಥ ಬಸವ ಭಾಷೆ ಬೇಕಾದಷ್ಟಿವೆ. 
ಅವರ ಜೀವನದಲ್ಲಿ ಆಯಾಯ ಸಂದರ್ಭಕ್ಕನುಸರಿಸಿ ಭಾಷೆಯನ್ನು ಮಾಡಿ 
ಅದರಂತೆ ನಡೆಯನ್ನು ಕುದುರಿಸಿ ಬಂದಿದ್ದರಿಂದ ಅವರು ಕೊನೆಗೆ ತ್ರಾಸು 
ಕಟ್ಟಳೆ ಈಶನಕೈಯ್ಯಲ್ಲಿ ಕೊಟ್ಟು ನನ್ನನ್ನು 'ತೂಕಹಾಕು ' ಎಂದು ಈಶ್ವರ 
ನಿಗೆ ಹೇಳಿದ ಧೈಯ್ಯಶಾಲಿ. ಅನೇಕ ಭಾಷೆಗಳನ್ನು ಬಸವಣ್ಣ ತನ್ನ ವಚನ 
ಗಳಲ್ಲಿ ಹೇಳಿದ್ದಾನೆ. ಅದನ್ನೇ ಭೀಮಕವಿ ಸಂಗ್ರಹಿಸಿ ಹೇಳಿದ್ದಾನೆ. 

“ ಹರಶರಣ ಪರತಂತ್ರಭಾವದೆ ಬೆರಸಿಚರಿಸುವ ಭಾಷೆ ” ದ 
“ಎಂದೂ ಹರಗಣಾರ್ಪಿತವಾಗದಿನಿತು ಮುಟ್ಟದಿಹ ಭಾಷೆ ” 
“ ಶರಣರೇನೋಂದೊಡವರಿಗುತ್ತರವನೀಯದ ಭಾಷೆ ” 
“ ಜಂಗಮರ ನೇಗಳೂ ಪ್ರಾಣಲಿಂಗವೆನಿಪುದದು ಭಾಷೆ” 
“ ನರರುಮcಯಾ ಚಿಸದೆ ಭಾಷೆ ” 
“ಭವೌಘ ಬಾಧೆಗೆ ಶಿಲ್ಕದಿಹ ಭಾಷೆ ” 
“ ಕರಣ ವಿಷಯಕ್ಕಿಂಬುಗೊಡದ ಅಚ್ಚರಿಯ ಭಾಷೆ" 
“ ಷಡರಿಗಳಂ ಪರಿಹರಿಪ ಭಾಷೆ ” 
ಶಿಕ ಭಕ್ತಿಯನಲರಿಸುವ ಭಾಷೆ ” 
64ತಲೆಪರಿಗತೆ ಯಲಿದೆಡೆ ಶರಣೆನು ತಿನ ಬಾಷೆ ” 

. 
“ತಲೆಗಟ್ಟಿ ಬಿಟ್ಟೋಡಂ ವಂದಿಸುವ ಭಾಷೆ” 
“ಮೃಡನನಾದೊಡೆಯೂ ಏನನೂ ಬೇಡದಿಹ ಭಾಷೆ ” 
' ನುಡಿದು ಪುಸಿಯದ ಭಾಷೆ' 
'ನುಡಿದಂತೆ ನಡೆಸುವ ಭಾಷೆ' 
* ಶರಣರ ಕುಂದುಗಳಂ ನುಡಿಯದಿಹ ಸಚ್ಚರಿತ್ರದ ಭಾಷೆ ' 


ಸಾಕೆಂದು ತೋರುತ್ತದೆ. ಇಂಥ ಎಷ್ಟೋ ಭಾಷೆಗಳನ್ನು ಮಾಡಿ 
ಆಚರಿಸಿ ತೋರಿಸಿದ ಬಸವಣ್ಣನ ಹೃದಯಾಂತರಾಳ ಎಂಥ ಪವಿತ್ರವೂ , 
ಕೋಮಲವೂ ಆದುದೆಂಬುದು ವ್ಯಕ್ತಪಡದಿರಲಾರದು. ನಮ್ಮ ಕಣ್ಣಿಗೆ 
ದುರ್ಭರ ಪ್ರಸಂಗವೆಂದು ಕಾಣುವ ಸ್ಥಿತಿಯೂ ಲಘುವಾದುದು ಬಸವಣ್ಣನಿಗೆ. 


೪೬ 


ಆ ಕ್ಷಿಪ್ರದಲ್ಲಿ ದೂರದ ಜಂಗಮ ವ್ಯಕ್ತಿ ಸನಿಹಕ್ಕೆ ಬಂದಿತು. ಎಲ್ಲರೂ 
ಎದ್ದು ಕೈ ಜೋಡಿಸಿಯೇ ನಿಂತಿದ್ದಾರೆ. ಜಂಗಮವ್ಯಕ್ತಿ : ಹಣ್ಣು ಹಣ್ಣು 
ಮುದುಕ : ಹುಬ್ಬಿನಲ್ಲಿ ಬಿಳಿಗೂದಲೆದ್ದಿವೆ. ವೃದ್ಧಾಪ್ಯದಿಂದ ಮುಖವೆಲ್ಲ 
ನಿರಿಗೆಗಟ್ಟಿದ್ದರೂ ಅಪೂರ್ವ ತೇಜಸ್ಸು ಕಣ್ಣುಗಳಿಂದ ಹೊಮ್ಮುತಿದೆ. 
ಜೋಲುಬಿದ್ದ ಹುಬ್ಬನ್ನು ತಲೆಯ ಪಾವುಡದಿಂದಮೇಲೇರಿಸಿ ಕಟ್ಟಿದ್ದಾನೆ. 
ಕರಣಗಳೆಂಬ ಚಪಲಾಶ್ವಗಳನ್ನು ಕಟ್ಟಿದ ಹಗ್ಗಗಳೋ ಎಂಬಂತೆ ಕಂಠನಾಳ 
ದಲ್ಲಿ ಎದ್ದು ಕಾಣುವ ನರಗಳು , ಕೈ ನಡುಕ, ನುಡಿನಡುಕ, ತಲೆನಡುಕ, 
ನೇತ್ರಮಾಂದ್ಯ , ಕರ್ಣಗಳೂ ಮಾಂದ್ಯಗೊಂಡ ಭಾವವನ್ನು ವ್ಯಕ್ತಪಡಿಸುವ 
ಸ್ಥಿತಿಯಂತೆ ಕಾಣುತಿದೆ ನೋಡುವವರಿಗೆ ಅವನ ಭಾವ... ಬಸವಣ್ಣನ 
ಸಮಾಪಕ್ಕೆ ಬಂದು ಹಸು ನಿಲ್ಲಿಸಿದನು. ಎಲ್ಲರೂ ನಮಸ್ಕರಿಸಿದರು. ಇಲ್ಲಿ 
ಯಲು ತಡವಡಿಸುತ್ತಿದ್ದವನಂತೆ ಕಂಡಿತು . ಸಹಜ ಭಕ್ತಿಯಿಂದ ಬಸವಣ್ಣ 
ಓಡಿ ಮುಂದಕ್ಕೆ ಹೋದ. ಇಳಿಯಲು ಬಾರದೆ ಮುದುಕ ತಡಬಡಿಸು 
ತಿದ್ದ . ಸ್ವಲ್ಪ ಇಳಿಸಪ್ಪ ಪುಣ್ಯಾತ್ಮ , ಬಿಸಿಲಲ್ಲಿ ಸಾಕಾಗಿಹೋಗಿದೆ. ಸ್ವಲ್ಪ 
ವಿಶ್ರಮಿಸುತ್ತೇನೆ. ಆ ಮಹರಾಯನರು ಇನ್ನೂ ಎಷ್ಟು ದೂರವಿದೆಯೋ ?? 
ಎಂದು ಗುಯ್ಗುಟ್ಟುತ್ತ ಹಸುವಿನಿಂದಿಳಿದ. ಹ ಸು ವ ೩ ಳಿ ದು 
ಬಸವಣ್ಣನಿಗೆ, “ ಮಹರಾಯ ನಿನಗೆ ಪುಣ್ಯ ಬರಲಿ, ಉದ್ದಾರವಾಗು ? 
ಎನ್ನು ತ್ಯ ಹಸುವನ್ನು ಹಿಡಿದುಕೊಂಡು ಮರದಬುಡದ ನೆರಳಿಗೆ ಬಂದನು . 
ಮರದ ಕೆಳಗೆ ಬಂದು “ಉಸ್ ” ಎನ್ನುತ್ತ “ ಅಯ್ಯಾ , ನಿಮ್ಮೆಲ್ಲರನ್ನೂ 
ನೋಡಿ ನನಗೆ ಬಹು ಸಂತೋಷವಾಯಿತು. ನೀವೆಲ್ಲ ಬಹು ವಿನಯಶಾ 
ಲಿಗಳು . ಈ ಚಿಕ್ಕ ಮಗುವೂ ವಿನಯಶಾಲಿ. ಅದಿರಲಿ ಇಲ್ಲಿಂದ ಆ 
ಕಲ್ಯಾಣವೆಷ್ಟು ದೂರವಿದೆಯಯ್ಯಾ ಪುಣ್ಯಾತ್ಮ ” ಎಂದನು. ಸ್ವಾಮಿ , 
ಕಲ್ಯಾಣನಗರ ಇಲ್ಲಿಗೆ ಮೂರು ಹರದಾರಿಗಳ ದೂರದಲ್ಲಿದೆ ” ಎಂದ ಬಸ 
ವಣ್ಣ , “ ಮಹರಾಯ ಬಸವ ದಂಡಾಧೀಶ, ಕಲ್ಯಾಣದ ಕಲ್ಪ ತರುವೇ , 
ಇನ್ನೂ ಮೂರು ಹರದಾರಿಗಳ ದೂರದಲ್ಲಿರುವೆಯಾ ನಮ್ಮಪ್ಪ. ” ಈ ವೃದ್ದ 
ನನ್ನು ಇನ್ನೂ ಮೂರು ಹರದಾರಿಗಳು ಈ ಬಿರುಬಿಸಿಲಿನಲ್ಲಿ ನಡೆಯಿಸ 
ಬೇಕೆ, ಬಸವೇಶಾ ! ” ಎಂದನು. ನೀಲಾಂಬೆ, ಗಂಗಾಂಬೆಯರು ಒಬ್ಬರ 
ಮುಖವನ್ನೊಬ್ಬರು ನೋಡಹತ್ತಿದರು. ಬಸವಣ್ಣ ಹೆಂಡತಿಯರ ಮುಖ 


೪೭ 


ನೋಡುತ್ತ ಈ ವಿಚಿತ್ರ ಪ್ರಸಂಗವೇನು ನಡೆಯುವುದೋ ನೋಡಬೇಕೆಂದು 
ತನ್ನನ್ನು ಆ ವೃದ್ದ ಜಂಗಮನಿಗೆ ಪ್ರಕಟಿಸಿಕೊಳ್ಳಲಿಲ್ಲ. ಆಗ ವೃದ್ದನು 
“ ಅಯ್ಯ ಭಕ್ತಶ್ರೇಷ್ಠ ನಾನು ನನ್ನ ಜೀವಿತದಲ್ಲಿ ಒಂದು ಸಲ ಆ ಬಸವಣ್ಣ 
ನನ್ನೂ ಆತನ ಕ್ರಿಯಾಶಕ್ತಿ , ಇಚ್ಛಾಶಕ್ತಿಯರಂತಿರ್ಪ ಗಂಗೊಂಬೆ, ನೀಲಾಂ 
ಬೆಯರನೂ , ಅವರ ಮನೆಯ ಜೊತಿಯಂತಿರುವ ಮಗುವನ್ನೂ 
ಕಣ್ಣುಂಬ ನೋಡಿ, ಬಾಯು೦ಬ ಮಾತನಾಡಿಸಿ ಸೌಯಬೇಕೆಂದು ಸಂಕ 
ಲ್ಪಿಸಿದ್ದೇನೆ. ಇನ್ನೇನು ಇಂದೋ ನಾಳೆಯೋ ; ನಮ್ಮಂಥ ವೃದ್ದರ 
ಜೀವಿತವೇನು ? ಹೋಗಿ ನೋಡಿ ಆತನ ದಾಸೋಹದಲ್ಲಿ ಪ್ರಸಾದ 
ಸ್ವೀಕಾರಮಾಡಿ ಬರಬೇಕೆಂದು ಮನಸ್ಸು ಮಾಡಿ ಹೊರಟೆ ನಡೆಯಲಾಗಲಿಲ್ಲ. 
ಹತ್ತಲೇನೂ ಇರಲಿಲ್ಲ. ಇಗೋ ಈ ನನ್ನಂತೆಯೇ ಇರುವ ಮುದಿ ಹಸು 
ನನ್ನೆ ಹತ್ತಿಕೊಂಡು ಬಂದೆ. ಇಲ್ಲಿಗೆ ಬರುವಲ್ಲಿಗೆ ನನಗೆ ತೀರಾ ಬಳಲಿಕೆ 
ಯಾಯಿತು. ಯಾರಾದರೂ ಸಿಕ್ಕರೆ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡೇನೆ? 
ಕಲ್ಯಾಣದ ಮಾರ್ಗನಿರ್ದೆಶನ ಮಾಡಿಯಾರೇ ? ಎಂದು ಯೋಚಿಸುತ್ತಿ 
ರುವಲ್ಲಿ ನಿಮ್ಮನ್ನು ಕಂಡು ದಣಿವಾರಿಸಿಕೊಳ್ಳಲು ಇಲ್ಲಿ ಇಳಿದೆ . ಇನ್ನು 
ಮೂರು ಹರದಾರಿ ದೂರ ಹೋಗುವುದುಳಿಯಿತು. ಸಂಜೆಯಾಗುತ 
ಬಂತು. ಇನ್ನೇನು ಮಾಡಲಿ ? ಎಂಬ ಚಿಂತೆಯಿಂದ ಕೂಡಿದೆನೆ. 
ಆಹಾ ! ಏನು ಬಿಸಿಲಪ್ಪ ಇದು, ಧನಾತ್ಮಾ ಬಸವಣ್ಣಾ ಇನ್ಯಾವಾಗ 
ಲಪ್ಪ ನಿನ್ನ ಪುಣ್ಯ ದರ್ಶನ. ” ಎಂದು ಗಾಳಿಯನ್ನು ಹೊಡೆದುಕೊಳ್ಳುತ್ತ 
ಆ ಗಿಡದಡಿ ಕುಳಿತುಕೊಂಡುಬಿಟ್ಟ . ` ಬಸವಣ್ಣನ ಸಂಸಾರ ನಿಂತೇ ಇತ್ತು . 
ಬಸವಣ್ಣನ ಮನಸ್ಸಿಗೆ ಸ್ವಲ್ಪ ಕಳವಳವೂ ಆಯಿತು. ನಿಚ್ಚ ನಿಚ್ಚ 
ಸಾವಿರಾರು ಜಂಗಮಾದಿಗಳನ್ನೂ , ಬಡಬಗ್ಗರನ್ನೂ ಪ್ರಸಾದದಿಂದ ತೃಪ್ತಿ 
ಪಡಿಸುತ್ತಿದ್ದ ಬಸವಣ್ಣನ ಭಾಷೆಯೆಲ್ಲಿ ? ಪ್ರಕೃತ ಬಂದ ವೃದ್ದ ಜಂಗಮ 
ನಿಗೆ ಯಾವ ಉಪಚಾರವನ್ನೂ ಮಾಡದ ಸ್ಥಿತಿಯಲ್ಲಿ ? “ ಕಾಡುವ, 
ಬೇಡುವ ಶರಣರ ತಂದು ಕಾಡಿಸು , ಬೇಡಿಸು . ಕಡುವವರಿಲ್ಲದೆ, ಬೇಡು 
ವವರಿಲ್ಲದೆ ಬಡವಾದೆನಯಾ ” ಎಂಬ ಭಾಷೆ ಸುಳ್ಳಾಗುವ ಹೊತ್ತು ಬಂತು 
ನಿಜ . ಆದರೇನು ಬಸವಣ್ಣ ಅರಿತುಕೊಂಡ “ ಮಾಡಿದೆನು ಮಾಡುವೆನು ” 
ಎಂಬುದು ಮನದಲ್ಲಿ ಹೊಳೆಯಬಾರದು. ಏಕೆಂದರೆ ಶಿವನ ಡಂಗುರ ಯಾವ 


೪೮ 


ಹೊತ್ತಿಗೆ, ಏಡಿಸಿ ಕಾಡುವುದೋ ಅವನ ಡಂಗುರ ಎಂಥಹುದೋ ಎಂದು 
ಕೊಂಡು ಸುಮ್ಮನಾದನು . ಪುನಃ ಆ ವೃದ್ದ ಜಂಗಮನನ್ನು ಕುರಿತು, 
“ಸ್ವಾಮಿ ತನ್ನ ಹೆಸರೇನು ? ” “ ನನ್ನ ಹೆಸರು ಕಲ್ಲಿಸೆಟ್ಟ ಯೆನ್ನುವ 
ರಪ್ಪ ” ಎಂದ ವೃದ್ಧ ಆಯಾಸದುಸಿರಿನಿಂದ ಹಲವಾರು ಸಾಂತ್ವ ವಚನ 
ಗಳಿಂದಲೇ ಅವನನ್ನು ಪಚರಿಸಿ ಕ್ಷಣಕಾಲಾನಂತರ “ಸ್ವಾಮಿ , ಕಲ್ಯಾಣಕ್ಕೆ 
ತಾವು ಆ ಜೋಗಿಯಾದ ಬಸವಣ್ಣನನ್ನು ನೋಡಬೇಕೆಂದು ಹೋಗುವಾ 
ಸೆಯಾಗಿದೆಯೇ ? ಎಂದನೋ ಇಲ್ಲವೊ ತಟ್ಟನೆ ಆ ಮುದುಕನೆದ್ದು ತಾವು 
ಲೋಚನ ವೀಕ್ಷಣೆಯನ್ನು ಆತನ ಮೇಲೆ ಚಲ್ಲಿ ಕಿವಿಮುಚ್ಚಿಕೊಳ್ಳುತ್ತ , 
" ಅಯ್ಯಾ , ನಿಲ್ಲಿಸು ನಿನ್ನ ಮಾತನ್ನು ಆ ಇಹಪರದ ಪುಣ್ಯ ಪುರುಷನನ್ನು 
ಜೋಗಿಯೆಂದು ಕರೆದುಬಿಟ್ಟೆ ” ಎಂದು ಕಿಡಿಕಿಡಿಯಾಗಿ ನೋಡುತ್ತ , ಆಗ 
ಬಸವಣ್ಣ “ಸ್ವಾಮಿ , ನಿತ್ಯನಿತ್ಯ ಸಾವಿರಾರು ಜಂಗಮರುಗಳಿಗೆ ಬಿಜ್ಜಳನ 
ಭಾಂಡಾರದ ದ್ರವ್ಯ ಕಿತ್ತು ವ್ಯಯಿಸಿ, ಉಣಬಡಿಸಿ , ಬೇಡಿದವರಿಗೆ ಬೇಡಿ 
ದ್ದನ್ನು ಕೊಡುತ್ತೇನೆಂದು ಹೇಳುತ್ತ ಹೆಸರಾದವನಲ್ಲವೇ ಆ ಬಸವಣ್ಣ . 
ಅದಕ್ಕೋಸುಗ ಸೌಗಂದೆ ಅಷ್ಟೆ ” ಅಂದನು ನಸುನಗುತ್ತ . 


ಛೀ ನುಡಿಯಬೇಡ ಇನ್ನು ಮಾತನ್ನು ನಿಲ್ಲಿಸು ಕೇಳಲಾರೆ . ಹೆರರ 
ವಾದ ಹೊನ್ನು ಹೆಣ್ಣು ಮಣ್ಣುಗಳಿಗೆ ಬಾಯಿಬಿಟ್ಟು ಕುಡಿದು ಬೇಗುದಿಗೊಂಡ 
ವನಲ್ಲ ಆ ಬಸವಣ್ಣ , ಕನಸು ಮನಸಿನಲ್ಲೂ ಆ ಭಾವ ಬಸವಣ್ಣನಿಗುಂಟಾ 
ಗದು. ಕಾಯಕದಿಂದ ಬಂದ ಸಂಪತ್ತನ್ನು ಈಶ್ವರನಿಗರ್ಪಿಸಿ ಆತನ 
ಮತ್ತು ಆತನ ಶರಣರ ನಿಲುವಿಂಗೆ ಕುದಿಯುವ ಬಸವಣ್ಣನ ವಿಷಯದಲ್ಲಿ 
ಇಂಥ ಲಷ್ಟ್ರಕ್ಷರಗಳೇ ನಿನ್ನ ಬಾಯಿಂದ, ದೃಷ್ಟಿ ಪರುಷ, ಹಸ್ತಪರುಷ, 
ವಕಪರುಷ, ಭಾವಪರುಷ, ನಡೆಸರುಷಗಳೆಂಬ ಪಂಚಪರುಷಗಳನ್ನು 
ತನ್ನ ಲಿಂಗ ಜ್ಞಾನ ಸಂಗದಿಂದ ಅಂಗೈಸಿಕೊಂಡ ಮಹಿಮನಿಗೆ ಆ ಬಿಜ್ಜ 
ಳನ ಭಾಂಡಾರದಿಂದೇನಾಗಬೇಕಾಗಿದೆ. ಲೋಕಪ್ರಸಿದ್ದವಾದ ಆತನ 
ಭಾಷೆಯೂ ನಿನ್ನ ಕಿವಿಯಮೇಲೆ ಬಿದ್ದಿಲ್ಲವೆ ? “ ಹೊಲೆ ಹೊಲೆಯರ 
ಮನೆಯ ಹೊಕ್ಕಾದರೂ ಸಲೆ ಕೈ ಕೂಲಿಯ ಮಾಡಿಯಾದರೂ ಶರಣರ 
ನಿಲುವಿಂಗೆ ಕುದಿಯುವ ಭಾಷೆ ” ಅವನ ಭಾಷೆ “ ನರರ ಬೇಡದ ಭಾಷೆ ” 


ಅವನಭಾಷೆ. ಛೇ ! ತೆಗೆ ಏನು ಮಾತಾಡುವಿ ! ಕೇಳಬಾರದ್ದನ್ನು ಕೇಳಿದೆ. 
ಈ ಜಂಗಮಪ್ರಾಣಿ ಬಸವಣ್ಣನ ದೂಷಣೆಯೇ ನಿನ್ನ ಮುಖದಿಂದ ? 
ನೋಡಿದರೆ ಭಕ್ತನಂತೆ ಕಾಣುವೆ .. - ಆದ್ದರಿಂದಲೇ ಇಲ್ಲಿ ಇಳಿದ್ರೆ 
ಎಂದು ಕಿಡಿಕಿಡಿಯಾದ ವೃದ್ದ ಜಂಗಮ ಕಲ್ಲಿನಾಥನ ನುಡಿಗೇಳಿ ಬಸವ 
ಇನೂ ನೀಲಾಂಬೆ ಗಂಗಾಂಬೆಯರೂ ಕಣ್ಣಲ್ಲಿ ಫಳ ಫಳ ನೀರುದುರಿ 
ಸಿದರು. ನೀಲಮ್ಮ ಎಚ್ಚರಕೊಟ್ಟಳು ಇನ್ನು ಸರಸಸಾಕು ' ಎಂದು ಕಲ್ಲಿ 
ನಾಥನೆದ್ದು ತಟ್ಟನೆ ಆಕಳನ್ನು ಹತ್ತಲು ಪ್ರಯತ್ನಿಸಿದನು. “ಸ್ವಾಮಿ 
ಎಲ್ಲಿಗೆ ಹೋಗುತ್ತೀರಿ? ಕಲ್ಯಾಣದಲ್ಲಿ ಬಸವಣ್ಣನಿಲ್ಲ ”, ಎಂದನು. ಪುನಃ 
ವೃದ್ದನು ತಿರುಗಿ ಎಲ್ಲಿದ್ದಾನೆ ? ಎಂದನು. ಬಸವಣ್ಣ ತನ್ನ ನಿನ್ನು ಪ್ರಕಟಿಸಿ 
ಕೊಳ್ಳದೆ ವಿಧಿಯಿಲ್ಲ. ಇದುವರೆಗೆ ಕೂಡಲಸಂಗನ ಶರಣರೊಡನೆ ಸರಸ 
ವಾಡಿದುದೇ ಮಹಾಪರಾಧ ವಾಯಿತೆಂದು ನೆನೆದನು. ಸ್ವಾಮಿ ಬಸವಣ್ಣನು 
ಕಲ್ಯಾಣದಿಂದ ಮೂರು ಹರದಾರಿಗಳ ದೂರದಲ್ಲಿ ಝರಿಯೊಂದರ ಕೆಳಗೆ 
ಪತ್ನಿಪುತ್ರ ಸಮೇತನಾಗಿ ಆಲದ ಮರದ ಬುಡದ ನೆರಳಿನಲ್ಲಿ ವಿಶ್ರಮಿಸಿ 
ಕೊಳ್ಳುತ್ತಿದ್ದಾನೆ. ಅವನೀಗ ಕಲ್ಲಿನಾಥನೆಂಬ ವೃದ್ಧ ಜಂಗಮನೊಡನೆ 
ಮರೆತು ಸರಸವಾಡುತ್ತಿದ್ದಾನೆ” ಎಂದೊಡನೆಯೇ ವೃದ್ದ ಜಂಗಮನು ಸರ 
ಕ್ಯನೆ ತಿರುಗಿ ಬಸವಣ್ಣನನ್ನು ಕಣ್ಣುಂಬ ಕರುಣಾರಸದ ಪ್ರವಾಹವನ್ನೆ 
ಸುರಿಸುವ ದೃಷ್ಟಿಯಿಂದ ನೋಡುತ್ತ ತನ್ನ ವಿಶಾಲವಾದ ತೋಳುಗಳಿಂದ 
ಬಸವಣ್ಣನನ್ನು ಬಿಗಿದಪ್ಪಿ , ತನ್ನ ಫಲಕದಂತಿದ್ದ ಎದೆಯಿಂದ ಬಸ 
ವಣ್ಣನ ಎದೆಯನ್ನು ಸ್ನೇಹಾತಿರೇಕದ ನಿಬ್ಬೆರಗಿನಲ್ಲಿ ಬಿಗಿದು ಹಿಡಿದು, 
“ ಅಪ್ಪಾ , ಜಂಗಮಪ್ರಾಣಿ ಇಲ್ಲೇಕಪ್ಪ ! ಏನೊದಗಿತು ಇಲ್ಲಿಗೆ ಬರುವ ಪ್ರಸಂಗ 
ಮಹರಾಯ ? ? ಎನ್ನುತ್ತ ದೃಷ್ಟಿಯನ್ನು ಹೊರಳಿಸಿ ನೀಲಾಂಬೆ, ಗಂಗಂ 
ಬೆಯರನ್ನು ಕರುಣಾರಸದ ಕಡೆಗೋಡೆಯೊಡೆದಂತೆ ನೋಡಿ ಬಸವಣ್ಣನನ್ನು 
ಕೈ ಬಿಟ್ಟು ಬಾಲಸಂಗಣ್ಣನನ್ನು ಹಿಡಿದೆತ್ತಿ ಮೈ ಯನ್ನು ನೇವರಿಸುತ್ತ , ನೆತ್ತಿ 
ಯನಾಘ್ರಾಣಿಸುತ್ತ , ಕುಕ್ಕೆಯ ಮೇಲೇರಿಸಿಕೊಂಡು ಇಳುಹಿ, ನೀಲಾಂಬೆ, 
ಗಂಗಾಂಬೆಯರ ಹತ್ತಿರ ಬಂದು “ನೀವೇ ಏನಮ್ಮ ಬಸವಣ್ಣನ ಭಾಗ್ಯದ 
ಬೆಳಗುಗಳು , ! ನೀವೇ ಏನಮ್ಮ ! ಆ ಮಹಾಮನೆಯ ಕಳೆಗಳು ” ಎನ್ನುತ್ತ 
* ಶರಣು ಶರಣು ” ಎಂದು ಸಂತೋಷಾಬಿಯ ಅಪಾರವಾದ ಆಳದಲ್ಲಿ 


೫೦ 


ಮುಳುಗೆದ್ದವನಂತೆ ಆಚರಿಸುತ್ತಿರುವ ವೃದನನ್ನು ನೋಡಿ ಬಸವಣ್ಣನು, 
ಆಹಾ ! ಎಂಥ ಹೃದಯಸಂಪತ್ತಿಯಿಂದ ಕೂಡಿದ ಮಹಾಮಹಿಮಾ 
ಶಾಲಿಯು” ಎಂದು ಮನಸಾರೆ ಕೊಂಡಾಡಿದನು. 


ಯರೊಡನೆ ಮತ್ತು ಹಸುಳೆ ೪ 


ಆ ವೃದ್ದನು ಪುನಃ ಬಸವಣ್ಣನ ಹತ್ತಿರ ಬಂದು “ ಬಸವೇಶಾ, ಏಕಪ್ಪ 
ಅರಣ್ಯದಲ್ಲಿ ಈ ಅಗಣ್ಯ ಪುಣ್ಯಶಾಲಿನಿಯರೊಡನೆ ಮತ್ತು 
ಗಣ್ಣನೊಡನೆ ? ಏನಪ್ಪ ಒದಗಿತು ? ನಿತ್ಯ ನಿತ್ಯ ಅಗಣಿತ ಭಕ್ತ ಮಹೇ 
ಶ್ವರಾದಿ ಷಟ್ಸ್ಥಲ ನಿಷ್ಟಾಗರಿಷ್ಟತೆಯ ಮಹಾ ಶರಣ ಸಂದೋಹದಲ್ಲಿ, 
ಶಿವಸಮಯ ತತ್ತಾಲೋಕದಲ್ಲಿ, ರಾಜಕಾರ ಗಾಢಗೂಢಾಲೋಚನೆಯಲ್ಲಿ, 
ಕಲ್ಯಾಣಪ್ರದ ಕಲ್ಯಾಣದ ಮಹಾಮನೆಯಲ್ಲಿರುವ ನೀನೇಕೆ ದೇಶಿಗನಂತೆ 
ಈ ಅರಣ್ಯದಲ್ಲಿರುವೆ. ?.. ಗುರುಲಿಂಗಜಂಗಮ ಸ್ಪರ್ಧೆನುವೆ ! ” ಎನ್ನಲು 
ಬಸವಣ್ಣನವರು ನಡೆದ ಆದ್ಯಂತ ವಿಚಾರವನ್ನೆಲ್ಲ ತಿಳಿಸಿದನು. ವೃದ್ದನು 
ಸಂತಾಪಗೊಂಡು “ ಶಿವಕರುಣವಿದ್ದಂತಾಗಲಿಬಿಡು ಬಸವೇಶಾ, ಶಿವಪ್ರಾಣಿಗೆ 
ಶಿವನೂ ಭಕ್ತ ಪ್ರಾಣನಾಗಿ ಓಡಿಬರಬೇಕು. ಅದಿರಲಿ ನನಗೀಗ ಬಹು 
ಹಸಿಮ್‌ಗಿದೆ. ಪ್ರಸಾದ ಸ್ವೀಕರಿಸಬೇಕು” ಎಂದನು ಅತ್ಯಂತ ಹಸಿದು 
ಬಳಲಿದ ಭಾವವನ್ನು ವ್ಯಕ್ತಪಡಿಸುತ್ತ . .. ನೀಲಾಂಬೆ, ಗಂಗೊಂಬೆಯರು 
ಒಬ್ಬರನ್ನೊಬ್ಬರು ನೋಡಹತ್ತಿದರು. ಬಸವಣ್ಣನು ಸುಮ್ಮನಾಗಿ ನಿಂತು 
ಕೊಂಡನು, ಏಕೆಂದರೆ ಶರಣಜನ ಸೇವೆಯಲ್ಲಿ ಅವರಿಗೆ ಸಮಾನರಾದವ 
ರಾರೂ ಇಲ್ಲ. “ ಬೇಡಿಬೇಡಿದ ಶರಣರಿಗೆ ನೀಡದಿರ್ದಡೆ ತಲೆದಂಡ ಕೂಡಲ 
ಸಂಗ ಅವಧಾರು” ಈ ಪ್ರತಿಜ್ಞೆ ಬಸವಣ್ಣನ ಪ್ರತಿಜ್ಞೆ . ಆ ಪ್ರತಿಜ್ಞೆಗೀಗ 
ಭಂಗ ಬರುವಂತಿಲ್ಲ. ಹರಿಹರ ಬಸವಣ್ಣನು ಶರಣ ಜನರಿಗೆ ಬೇಡಿದುದನ್ನಿ 
ಯುತ್ತಿದ್ದ ಬಗ್ಗೆ ಚೆನ್ನಾಗಿ ಸಂಗ್ರಹಿಸಿ ಹೇಳಿದ್ದಾನೆ : ಕ್ರ . 


ಜಲಚರ ಸೋಂಕದಗ್ನವಣಿ ಬೇಕೆಂದಡಂ | 
ಸಲೆವನುಣ್ಣದವಯಂ ನೇಮವೆಂದಡಂ || 
ರವಲೋಕದ ಕಮಲಮ್ಮಗೆ ಬೇಕೆರಡು 
ದೇವಲೋಕದ ಮರುಗವು ಕುಡುವುದೆಂದಡಂ 
ಕರಿಯ ಮಲ್ಲಿಗೆಯಮ್ಮ ಈಶ್ವರಂಗೆಂದಡಂ | ( 


ರ 


| 
S ' 


ಕರವೀರದರಳೆಮಗೆ ನೇಮತಾನೆಂದಡಂ | 
ಕಾಮದಹನದ ವಿಭೂತಿಯ ನೇಮವೆಂದಡಂ | 
ಹೇಮದಕ್ಷತೆನೇಮ ವೆಮಗೆ ಸಲಿಸೆಂದಡಂ | 
ಗಜಮಸ್ತಕದ ಮುತ್ತುರಂಗವಲಿಗೆಂದಡಂ | 
ಭುಜಗನಫಣಾಮಣಿ ನಿವಾಳಿ ಬೇಕೆಂದಡಂ | 
ಕೊಡಿದನೆ ಕೊಂಕಿದನೆ , ಕಂದಿದನೆ ಕುಂದಿದನೆ 
ಬಾಡಿದನೆ, ಬದನೆ, ಬೆದರಿದನೆ ಬೆಚ್ಚಿದನೆ 
ಇಲ್ಲೆನ್ನದ ಚಳನಪ್ರತಿಮೆ ನೀವುತ್ರಿರ್ದ 
ಎಲ್ಲಾ ಗಣಂಗಳೆ ಚಲದೊಳೀವುತ್ತಿರ್ದ 


... 


- 


( ಬ. ರಾ . ದೇ . ರಗಳೆ ಸ್ಟಲ೭) 


* ವೃದ್ದ ಜಂಗಮನು ತಡಮಾಡಲಿಲ್ಲ . ತಾಯೇ ನೀಲಾಂಬೆಯರಿರಾ , 
ಸ್ನಾನಮಾಡಿ ಬನ್ನಿ , ನಿಮ್ಮನ್ನು ನೋಡಲು ಕಲ್ಯಾಣಕ್ಕೆ ಹೊರಟ ನಾನು 
ಸಮಸ್ತ ಸಂಭಾರಸಮೇತನಾಗಿ ಬಂದಿದ್ದೇನೆ. ಇಂದು ಆನಂದದಿಂದ ನಾವೆಲ್ಲ 
ಶಿವಪೂಜೆಮಾಡಿ ಪ್ರಸಾದ ಸ್ವೀಕರಿಸೋಣ. ಅಣ್ಣ ಬಸವಣ್ಣ , ಸ್ನಾನಮಾ 
ಡಿರಿ . ಶಿವಪೂಜಾವೇದಿ ಇಲ್ಲೇ ಸಿದ್ಧವಾಗಲಿ , ಎಂದು ಹಸುವಿನ ಮೇಲಿನ 
ಕಂಟಲಿಯನ್ನು ಇಳುಹಿ, ಎಲ್ಲ ಸಾಮಗ್ರಿಗಳನ್ನೂ ಬಿಚ್ಚಿದನು. ಸೌದೆ 
ಯೊಂದನ್ನುಳಿದು ಇನ್ನೆಲ್ಲ ಸಾಮಗ್ರಿಗಳಿಗೂ ಆ ವೃದ್ಧನ ಕಂಟಲಿ ಆಶ್ರಯ 
ವಿತ್ತಿತ್ತು . ಬಸವಣ್ಣ ನೋಡಿದನು. “ಸ್ವಾಮಿ , ನಾನು ಇಂದು ಕೌಯಕ 
ಮಾಡಿಲ್ಲ ಸೌದೆಯನ್ನು ತರುತ್ತೇನೆ”. ನೀವೆಲ್ಲ ಸೈನಮಾಡಿಕೊಂಡು 
ಬನ್ನಿರಿ ಎಂದು ಹೇಳಿ ಹೊರಟನು. ವೃದ್ದನು ನೀಲಾಂಬೆ, ಗಂಗಾಂಬೆ 
ಯರಿಗೆ ಮಡಿಯನ್ನು ಕೊಟ್ಟನು. ಬಾಲಸಂಗಣ್ಣನನ್ನು ಹೆಗಲ ಮೇಲೆ 
ಹೊತ್ತುಕೊಂಡು ತಾನೂ ಹಳ್ಳಕ್ಕಿಳಿದು ಸ್ನಾನಮಾಡಿದನು. ಬಸವಣ್ಣನು 
ಅಡವಿಯಲ್ಲಿ ಕಟ್ಟಿಗೆಗಳನ್ನು ಮುರಿಯ ಹೋಗಿ ಅಗಣ್ಯ ಪುಣಗುಣ ಪ್ರಪೂ 
ರ್ಣನಾದ ಪರಮಾತ್ಮನ ಕಾರುಣ್ಯಪ್ರದ ಲೀಲೆಗೆ ನುಗ್ಗ ನಗಿಹೋದ. 
“ ಈಶನಲ್ಲದೆ ಬೇರಿಲ್ಲ ” ವೆಂದುಕೊಂಡ. ಇಂಥ ಘಟನೆಗಳು ಬಸವಣ್ಣನ 
ಜೀವನದಲ್ಲಿ ಹೊಸದಲ್ಲ. ಜ್ಞಾನಿಗಳಾದವರಿಗೆ ಬರುವ ದುರ್ಧರ ಪ್ರಸಂಗ 
ಗಳು ಒಂದಲ್ಲ ಎರಡಲ್ಲ. ಆದರೆ ಜ್ಞಾನಿಯು ಅವನ್ನು ಕನಸುಮನಸಿನಲ್ಲ 
ಗಮನಿಸದೆ ಸಾಗುತ್ತಿರುತ್ತಾರೆ ಈಶನ ಮೇಲೆ ಭಾರಹಕಿ, ದುರ್ಧರ ಪ್ರಸ 


೫೨ 


ಗಗಳೆಂದು ಲೋಕದ ಕಣೆ ಕಾಣುವ ದೃಶ್ಯಗಳು ಅವರಿಗೆ ಕಾಣುವುದಿಲ್ಲ. ಸಿಡಿ 
ಲಂತೆರಗಿ ಸರಸಸಂಗೀತ ಧನಿಗಳಾಗುತ್ತವೆ. ಬಸವಣ್ಣ ನು ದಯಾಮಯನಾದ 
ಈಶ್ವರನ ದಿವ್ಯಾಂತಃಕರಣವನ್ನು ನೆನೆದು ತಾನು “ಒಡೆಯನುಳಾಳೆಂದು ” 
ಕೊಂಡನು . 


“ ಒಡೆಯರುಳ್ಳಾಳಿಂಗೆ ಕೇಡಿಲ್ಲ ಕಾಣಿರೋ , 
ಊರೆನ್ನದೆ ಕಾಡನ್ನದೆ ಆಳನರಸಿಕೊಂಡು ಬಪ್ಪಾಳ ರುಂಟೆ ? 
ಜೋಳವಾಳಿಂಗೆ ಬಿಜ್ಜಳಂಗಾಳಾದೊಡೇನು ? ವೇಳೆಯಾಳಿಂಗೆ ಕೂಡಿಕೊಂಡಿಪ್ಪನು 
ಕೂಡಲಸಂಗಮದೇವ” 


00 


ಒಲೆ ಹೊತ್ತಿಸಿದರು . ಮುಗಿಸಿ ಒಲೆ ಹೊತ್ತಿಸು 


ಕೈಳಿದು ಸ್ನಾನ 


- ಆಳಾಗಬೇಕು, ಯೋಗ್ಯನಾದ ಒಡೆಯನು ಆಳು. ಒಡೆಯನ 
ಅಂತಃಕರಣದಲ್ಲಿ ನಮ್ಮ ಬದುಕು ಹರಿಯಬೇಕು. ನಮ್ಮ ನಿರ್ಮಲಂತಃ 
ಕರಣದಿಂದ ಮಾಡಿದ ಕಾರದ ಅರಿವು ಆತನಿಗೆ ಆಗುವಂತೆ ಸೇವೆಮಾಡ 
ಬೇಕು. ಅಂಥವನಿಗೆ ಕೇಡಿಲ್ಲ. ಬಸವಣ್ಣ ಭಾರವಾದ ಕಟ್ಟಿಗೆಯ ಹೊರೆ 
ಹೊತ್ತುಕೊಂಡು ಬಂದನು. . ಅನಿತರಲ್ಲಿ ನೀಲಾಂಬೆ, ಗಂಗಾಂಬೆಯರೂ 
ವೃದ್ದ ಜಂಗಮನೂ ಎಲ್ಲ ಕಾರಗಳನ್ನು ಮಾಡಿ ಮುಗಿಸಿ ಒಲೆ ಹೊತ್ತಿಸು 
ವುದೊಂದೇ ಉಳಿದಿತ್ತು . ಒಲೆ ಹೊತ್ತಿಸಿದರು. ಬಸವಣ್ಣನವರೂ ಹಳ್ಳ 
ಕ್ಕಿಳಿದು ಸ್ನಾನ ಮುಗಿಸಿಕೊಂಡು ಬಂದರು . ಆತ್ಮವಿಕಾಸಕಾರಿಯಾದ 
ವೃದ್ಧನ ಸೇವೆಯೊಡನೆ ಅಂದಿನ ಶಿವಪೂಜಾದಿಗಳು ಮುಗಿದುವು. ಪ್ರಸಾದ 
ಸ್ವೀಕಾರ ಕಾರವೂ ಆಯಿತು. ಅನಿತರಲ್ಲಿ ಹಲಸರ್ವೆಶನೆಂಬೋರ್ವ 
ಮಹಾಶರಣನು ಬಸವಣ್ಣನನ್ನರಸುತ್ತ ಬಂದನು. ಬಸವಣ್ಣ ಅವ 
ನಿಗೆ ದಿನಾಲು ಹೊಸ ಹೌಲಿನ ನಿಯಮದಂತೆ ಸೇವೆಸಲ್ಲಿಸುತ್ತಿದ್ದ . ಕರುವನ್ನು 
ಕಳೆದುಕೊಂಡ ತಾಯಿಯಂತೆ ಬಸವಣ್ಣನನ್ನರಸುತ್ತ ಬಂದು ಬಸವಣ್ಣನನ್ನು 
ಕಂಡು ಅಣ್ಣಾ , ನನ್ನ ಹಾಲ ನಿಯಮವು ನಿನ್ನಿಂದಲ್ಲದೆ ಎಲ್ಲಿಯೂ ದೊರೆ 
ಯಲಿಲ್ಲ. ನನ್ನ ನೇಮವನ್ನು ಸಲ್ಲಿಸೆಂದನು. ಅಷ್ಟರಲ್ಲಿ ವೃದ್ದ ಜಂಗಮನು 
ಬಸವಣ್ಣ , ನೋಡು ಆ ಹಸುವನ್ನು ನೋಡು. * ಕೆಚ್ಚಲಲ್ಲಿ ಕೈ ಹಾಕು. 
ತೆಗೆದುಕೋ ತಂಬಿಗೆಯನ್ನು ಎಂದು ವೃದ್ದ ಜಂಗಮನೇ ತಂಬಿಗೆ ಕೈಗಿ 
ತನು. ಬಸವಣ್ಣ ಸಾಕ್ಷಾತ್ತಾಗಿ ಆ ಬರಡಾದ ವೃದ್ದ ಹಸುವಿನ ಹತ್ತಿರ ಬಂದು 


೫೩ 


ಕೆಚ್ಚಲಲ್ಲಿ ಕೈಯಿಟ್ಟು ದೇ ತಡ ಭೋರೆಂದು ಹಾಲು ಸುರಿಯಹತ್ತಿತು. ಅಮಿ 
ತಾನಂದಗೊಂಡ ಬಸವಣ್ಣ ಆನಂದಬಾಷ್ಪಗಳನ್ನು ಕರೆಯುತ್ತಲೇ ಹಾಲು 
ಕರೆದು, 


“ನೀನೊಲಿದರೆ ಕೊರಡು ಕೊನರುವುದಯ್ಯ ; ನೀನೊಲಿದರೆ ಬರಡು ಹಯನವ 
ಹುದಯ್ಯ ; ನೀನೊಲಿದರೆ ಸಕಲ ಪಡಿಪದಾರ್ಥವು ಇದಿರಲ್ಲಿಪ್ಪವು 
ಕೂಡಲಸಂಗಮದೇವಾ” 


ಎಂದು ಮನವುಕ್ಕಿ ಹಾಡುತ್ತ ಬಂದು ಹಾಲಸರ್ವೆಶನಿಗೆ ಹೊಸಹಾಲ 
ಪ್ರಸಾದನೇಮವನ್ನು ಮುಗಿಸಿದನು . ಎಲ್ಲರೂ ಸುಖಸಂಕಥಾ ವಿನೋದ 
ದಿಂದ ಕೆಲಕಾಲ ಮಾತನಾಡಿದರು. ಆಗ ವೃದ್ದ ಜಂಗಮನು ಬಸವಣ್ಣ 
ನನ್ನು ಕುರಿತು “ ಬಸವಣ್ಣ , ನಿನ್ನ ಪುಣ್ಯ ದರ್ಶನಕ್ಕೆಂದು ಹೊರಟೆ; ದಾರಿಯ 
ಲ್ಲಿಯೇ ನಿನ್ನ ದರ್ಶನವಾಗಿ ಧನ್ಯನಾದೆ ಇನ್ನು ಪೂರೈಸ್ತಮಯ ಸಮಯ 
ತಂಪುಹೊತ್ತಿನಲ್ಲಿ ಹೊರಟು ಊರು ಸೇರುತ್ತೇನೆ. ಅಪ್ಪಣೆ ಕೊಡು” 
ಎನ್ನಲು ಬಸವಣ್ಣ `ಸ್ವಾಮಿ ಕತ್ತಲಾಗುತ್ತ ಬಂತು ಹೇಗೆ ಹೊರಡುತ್ತೀರಿ 
ಎಂದ. “ ನನಗೆ ಕತ್ರಲೇನು ಬೆಳದಿಂಗಳೇನು ಯಾವ ಭಯವೂ ಇಲ್ಲವಪ್ಪ ” 
ಎನ್ನುತ್ತ ತಾನು ತಂದ ಸಾಮಾನನ್ನೆಲ್ಲ ಕಟ್ಟ ಕಂಟಲಿಗೆ ತುಂಬಿಕೊಂಡು 
ಹೇರಿ ತಾನೂ ಹಸುವಿನ ಮೇಲೇರಿ ಹೊರಟೇಬಿಟ್ಟನು ಬಸವಣ್ಣನ ಅನುಜ್ಞೆ 
ಪಡೆದು. ಅತ್ತ ಹಾಲಸರ್ವೆಶನೆಂಬ ಶರಣನೂ ಹೊರಟನು. ಕ್ಷಣಕಾಲ 
ದಲ್ಲಿ ವೃದ್ದ ಜಂಗಮ ದೂರದಿಗಂತದಲ್ಲಿ ಕಣ್ಣಿಗೆ ಕಾಣದ್ದನು. ಅನಿತ 
ರಲ್ಲಿ ಮಬ್ಬುಗತ್ತಲೆ ಕವಿಯುತ್ತ ಬಂತು. ಬಸವ ಬಳಗವೆಲ್ಲ ಸುಖ 
ಸಂಕಥಾ ವಿನೋದಾನಂದ ತುಂದಿಲರಾಗಿ ಮಾತನಾಡುತ್ತ ಕುಳಿತರು . 
ಚಂದ್ರನು ಕಣಕಾಲದಲ್ಲಿ ಮೂಡಿಮೇಲೆರಿಬಂದನು. ರಾತ್ರಿ ಬಲಿತು ಮಲ 
ಗುವ ಕಾಲವನ್ನು ಸನ್ನಿಹಿತಗೊಳಿಸಿತು . ಹಾಸಿಗೆ ಹೊದಿಕೆಯೇನೂ ಇಲ್ಲ. 
ವೃದ್ದ ಜಂಗಮನು ಏನನ್ನಾದರೂ ಬಿಟ್ಟುಹೋದನೆನ್ನ ಬಹುದು. ಆತ 
ಏನೂ ಇಲ್ಲಿ ಬಿಡಲಿಲ್ಲ; ಎಲ್ಲವನ್ನೂ ಕಟ್ಟಿಕೊಂಡು ಕಂಟಲಿಗೆ ತುಂಬಿಕೊಂಡೇ 
ಹೋದನು. ಬಸವಣ್ಣನ ಸಂಸಾರಕ್ಕೆ ನೆಲವೇ ಹಾಸಿಗೆಯಾಯಿತು. ಬೆಳ 
ದಿಂಗಳೇ ಹೊದಿಕೆಯಾಯಿತು. ಬಸವಣ್ಣ ಮಹಾಮಂತ್ರಿ ಸ್ಥಾನದಲ್ಲಿದ್ದರೂ 


೫೪ 


ಸುಪ್ಪತ್ತಿಗೆಯ ಮೇಲೆ ಸುಖವಾಗಿ ನಿದ್ರಿಸಿದವನಲ್ಲ. ನೀಲಮ್ಮ ಗಂಗನಾ 
ದಿಗಳೂ ಹಾಗೆಯೇ ಅವರ ಜೀವನಬಹುಸರಳವಾಗಿತ್ತು ಸುಂದರವಾಗಿತ್ತು . 
ಅವರೀರ್ವರೂ ದಿನದಿನದ ಅಡಿಗೆ ಮಾಡಿದವರು. ಮನೆಯ ಕಸ ಗುಡಿಸು 
ತಿದ್ದವರು ; ನೀರು ಹೊತ್ತವರು ; ರಂಗವಲ್ಲಿಯನ್ನಿಕ್ಕುತ್ತಿದ್ದವರು ; ಇಂಥ 
ಆದರ್ಶ ಸ್ತ್ರೀಯರನೆಲ್ಲಿಂದತರೋಣ. ಅವರ ಆದರ್ಶಮಯಿ ಜೀವನವನ್ನು 
ನೋಡಿಎಲ್ಲ ಶರಣರ ಪತ್ನಿಯರೂ ಮುಗ್ಗರಾಗಿ ತಮ್ಮ ತಮ್ಮ ಜೀವನಾ 
ದರ್ಶಗಳನ್ನು ಬೆಳೆಯಿಸಿಕೊಂಡಿದ್ದರು. ಅವರ ಸ್ಥಾನ ಉನ್ನತಮಟ್ಟದ್ದು . 
ಗಂಡ ಒಂದು ರಾಜ್ಯದ ಮಹಾಪ್ರಧಾನಿ ; ಉನ್ನತಮಟ್ಟದ ಐಶ್ವಬ್ಯಾಡಂಭ 
ರದ ಜೀವನ ನಡೆಯಿಸಬಹುದಾಗಿತ್ತು . ಆದರೆ ಅವರಿಗೆ ಅದರಲ್ಲಿ ನಿರಸ 
ಭಾವವಿತ್ತು . ಕಾಯಕಮಾಡಿ ಕೈಲಾಸ ಕಾಣಲಿಚ್ಚಿಸಿದ ಅವರಿಗೆ ಉಳಿದ 
ಆಡಂಭರದ ಸೋಮಾರಿತನದ ಜೀವನ ಜೊಳ್ಳು ಜೊಳ್ಳಾಗಿ ಹೋಗಿತ್ತು . 

ನೆಲದ ಮೇಲೆಯೇ ಶಿವಯೋಗನಿದ್ರಾ ಮುದ್ರಿತರಾಗಿ ಎಲ್ಲರೂ ಮಲ 
ಗಿದ್ದರು. ಮಗುವಾದ ಬಾಲಸಂಗಣ್ಣ ತಾಯಂದಿರೀರ್ವರ ಮಧ್ಯದ ಮತ್ತು 
ಲಲ್ಲಿ ಅವರ ಸೀರೆಯ ಸೆರಗನ್ನೇ ಹೊದಿಕೆಗೊಂಡು ಮಲಗಿದ್ದ . ಶಿವನ 
ರಕ್ಷಾಕವಚದ ಹೊದಿಕೆಯಿದ್ದ ನಿರ್ಭಯಜೀವಗಳೆಲ್ಲಕ್ಕೂ ಗಾಢವಾದ ನಿದ್ರೆ 
ಹತ್ತಿತು, 


. 


ನಾಗಾಭರಣ ದರ್ಶನ 


ಯಾರ ಹೃದಯ ಉನ್ನತ ಮಟ್ಟದ್ದೊ ಅವರಿಗೆ ಕನಸು ಬೀಳುವು 
ದಿಲ್ಲ. ಒಂದು ವೇಳೆ ಕನಸು ಬಿದ್ದರೂ ವಾಸನಾನುಗುಣವಾಗಿರುತ್ತದೆ. 
ಶಿವಭವಾಪನ್ನ ಹೃದಯದಲ್ಲಿ ಬ್ರಮಾತ್ಮಕ ಪ್ರಪಂಚದ ಯಾವ ಭ್ರಮೆ 
ಯೂ ಇರುವುದಿಲ್ಲವಾದ್ದರಿಂದಲೇ ಅವರ ಕನಸೆಲ್ಲ ನನಸಿನವು. ನೀಲಮ್ಮ 
ಗಂಗಮ್ಮಾದಿಗಳ ಹೃದಯವೂ ಉನ್ನತ ಮಟ್ಟದ್ದು . ಗುರುಲಿಂಗ ಜಂಗಮ 
ಸೇವಾಭಾವ ಸೌಂದಯ್ಯದಲ್ಲಿ ನಿಬ್ಬೆರಗುಗೊಂಡದ್ದು . ಜಗತ್ತೆಲ್ಲ ಅಂಧಕಾರ 
ದಲ್ಲಿ ಮುಳುಗಿತ್ತು . ಬಸವಣ್ಣನ ಸಂಸಾರಹೃದಯ ಮಾತ್ರ ಬೆಳಕಿನಿಂದ 


೫೫ 


ಪ್ರಕೌಶಿಸುತ್ತಿತ್ತು . ಲಿಂಗದ ನಿರುಪಾಧಿಕ ಜ್ಯೋತಿ ಎಲ್ಲರಲ್ಲೂ ಒಳಗೊಂ. 
ಡಿತ್ತು . ಕಂಗಳಲ್ಲಿ, ಮನದಲ್ಲಿ , ಭಾವದಲ್ಲಿ ಎಲ್ಲೆಲ್ಲೂ ಆ ಪ್ರಕಾಶ ಮಣಿ 
ದೀಪ್ತಿಯಂತೆ ತುಂಬಿತ್ತು . ಶರಣಸಜ್ಜನಿಕೆಯ ಸಮಯಾಚಾರ ಸಂಪನ್ನ 
ತೆಯೇ ಇಂಥ ಶಕ್ತಿಯನ್ನವರಿಗೆ ತಂದು ಕೊಟ್ಟಿತ್ತು . ಅವರು ಸ್ವಪ್ನದಲ್ಲಿ 
ವಿಹರಿಸಬೇಕಾದರೂ ಅದೇ ಹೆದ್ದೀವಿಗೆಯ ಪ್ರಕಾಶದಲ್ಲಿ ವಿಹರಿಸಬೇಕು 
ಜಾಗ್ರತ್ ಸ್ವಪ್ನ ಸುಷುಪ್ತಾವಸ್ಥೆಯಲ್ಲಿ ಮತ್ತೊಂದ ನೆನೆದರೆ ತಲೆದಂಡ, 
ಎಂಬುದವರ ಭಾಷೆ. ಅಂಥ ಲಿಂಗಸಾರಸನುಮತಿವಿಡಿದು ಬಸವಣ್ಣಿನಿ 
ಗೊಂದು ಕನಸಾಯಿತು. ನೀಲಾಂಬೆ, ಗಂಗಾಂಬೆಯರಿಗೂ ಅದೇ ಬಿತ್ತು . 
ಆ ಕಾಲವಾಗಲೆ ಮುಂಗೋಳಿ ಕೂಗಿ ಬೆಳಗಾಗುವ ಸಮಯ , ಕನಸು 
ವಿಚಿತ್ರವಾಗಿತ್ತು . ಸತ್ಯ ವಾಗೂ ಇತ್ತು . ಏಕಕಾಲದಲ್ಲಿ ಎಲ್ಲರಿಗೂ ಒಂದೇ 
ತೆರನಾಗಿತ್ತು . 


“ಮಗುವಾದ ಬಾಲಸಂಗಣಿ ಪಕ್ಕದಲ್ಲಿದ್ದ ಹುತ್ತವೊಂದರಲ್ಲಿ ಕೈ 
| ಯಿಟ್ಟು ಘೋರವಾದ ಉಗ್ರಫಣಿಯೊಂದನ್ನು ಹಿಡಿದೆತ್ತಿ ಮಗುವಿನ ಕೈ 
ಯನು ಸುತ್ತಿ ಹಾವು ತನ್ನ ಫಣಾಮಣಿಯ ಪ್ರಕಾಶದಿಂದ ಸುತ್ತಲೂ 
ಬೆಳಕುಮಾಡಿದೆ. ಗಂಗಮ್ಮ ನೀಲಮ್ಮನವರೂ ಏಕಕಾಲವಲ್ಲಿ “ ಅಪ್ಪಾ ; 
ಬಾಲಸಂಗಾ ! ಸಿದ್ದರಸ !!! ಅದ್ಭುತವಾದ ಘಟಸರ್ಪ ಅಬ್ಬ ' ಎಂದು 
ಒಮ್ಮೆಲೇ ಬೆಬ್ಬಳಿಸಿದ್ದರು. ಕಣ್ಣು ಬಿಟ್ಟು ನೋಡಿದರು . ಮಗು ಮಗ್ಗುಲ 
ಲ್ಲಿಲ್ಲ. ಬಸವಣ್ಣನವರೂ “ ಹಾ ! ಹಾ !! ಅಂಜಬೇಡಿ !!! ಕಡಿಯುವ 
| ಸರ್ಪವಲ್ಲ. ಅಣ್ಣ ಮುದ್ದು ಸಂಗಣ್ಣಾ ” ಎನ್ನುತ್ತ ಬಸವಣ್ಣ ನವರೂ 
ಎದ್ದರು. ಮೂವರು ಪಕ್ಕದಲ್ಲಿ ಬಾಲಸಂಗಣ್ಣನನ್ನು ಹುಡುಕಿದರು ಇರ 
ಲಿಲ್ಲ . ಪಾರ್ಶವೊಂದರ ಫಳಿಫಳಿಸುವ ಪ್ರಕಾಶವೊಂದರ ಕಡೆಗೆ ಆರೂ ನೇತ್ರ 
ಗಳು ಒಮ್ಮೆಲೇ ಅರಸುತ್ತ ಓಡಿದವು. ಬಾಲಸಂಗಣ್ಣನ ದಿವ್ಯ ಸುಂದರವಾದ 
ಮಸುಮಸುಕು ವಿಗ್ರಹದ ಬಲಗೈಯಲ್ಲಿ ದಿವ್ಯರತ್ನ ವೊಂದು ಝಗಝಗಿಸು 
ತಿದೆ. ಬಸವಣ್ಣ , ನೀಲಾಂಬೆ, ಗಂಗಾಂಬೆಯರು ಧಾವಿಸಿದರು. ಏಕಕಾ 
ಲದಲ್ಲಿ ಎಲ್ಲರ ಕಣ್ಣುಗಳಲ್ಲಿ ಆನಂದಬಾಷ್ಪ ಧಾರೆ ಏಕಕಾರಗೊಂಡು ಸುರಿ 
ಯುತ್ತಿವೆ. ಬಸವಣ್ಣ ಹೋಗಿ ಬಾಲಸಂಗಣ್ಣನನ್ನು ಎತ್ತಿಕೊಂಡು ಅಪ್ಪ , 


೫೬ 


ಏನಿದು ? ಇದೆಲ್ಲಿತ್ತು . ಹೇಗೆ ನಿನ್ನ ಕೈಗೆ ಬಂತು ? ” ” ಅಪ್ಪ , ನಿನ್ನೆ 
ಸಂಜೆಯ ಜಾವದಲ್ಲಿ ಬಂದ ತಾತ ಬಂದು ನನ್ನನ್ನು ಎತ್ತಿ ಮುದ್ದಾಡಿ 
* ಈ ರತ್ನವನ್ನು ನಿಮ್ಮಯ್ಯನಿಗೆ ಕೊಡು ಜಂಗಮ ದಾಸೋಹ ನಡೆಸಲಿ. 
ಇದು ಈಶ್ವರನ ವಸ್ತುವೆಂದು ಹೇಳು. ಜೋಕೆಯಿಂದ ಇದರ ಪ್ರಕಾಶದಲ್ಲಿ 
ದಾಸೋಹ ಮಾಡಹೇಳು' ಎಂದು ಕೈಗೆಕೊಟ್ಟನು. ” ಎನ್ನಲು ಆ ತಾತ 
ನೆಲ್ಲಿದ್ದಾನೆ ? ಎಂದು ಬಸವಣ್ಣ ಆಶ್ಚರ್ಯಚಕಿತ ತೇತ್ರನಾಗಿ; ಮಗುವು 
( ಅಪ್ಪ , ಆ ತಾತನು ನನಗೆ ಇಲ್ಲಿಯೇ ಒಮ್ಮೆಲೆ ಕಾಣಿಸಿಕೊಂಡು ಕರೆದು 
ಎತ್ತಿಕೊಂಡ. ಆಮೇಲೆ ಕೈಗೆ ಕೊಟ್ಟು ಮುದ್ದಾಡಿ ಕಾಣದಾದ” ಎಂದನು. 
ಇದನ್ನೇಕೆ ತೆಗೆದುಕೊಂಡೆ ಮಗು ? ” ( ಅಪ್ಪ , ನನ್ನ ಕೈಯನ್ನು ತನ್ನ 
ಕೈಯಿಂದ ಹಿಡಿದೆಳೆದು ಕಯ್ಯಲ್ಲಿಟ್ಟು , ಜೋಕೆ ? ನಿಮ್ಮಯ್ಯನಿಗೆ ಮುಟ್ಟಿಸು. 
ಎಚ್ಚರದೆಂದು ಹೇಳು; ಭದ್ರವೆಂದು ಹೇಳು; ಇತ್ಯಾದಿ ನುಡಿದು ಕೈಗಿತ್ತ 
ಮೇಲೆ ಹೇಗಪ್ಪ ತೆಗೆದುಕೊಳ್ಳದಿರುವುದು , ಇದೇನಪ್ಪ ?” ಎಂದ. ಮುಗ್ಗಾ 
ಲೋಕದ ಹೊಳಪನ್ನು ಬಸವಣ್ಣನ ಮುಖಕ್ಕೆ ಚಲ್ಲಿ ಬಾಲಸಂಗಣ್ಣ , ಮಗು 
ಇದು ನಿನ್ನ ತಾತನ ಸಂಪತ್ತು . 


ಬಸವಣ್ಣನು ಎಲ್ಲರೊಡನೆ ಹುತ್ತದ ಹತ್ತಿರದಿಂದ ಗಿಡದಡಿಗೆ ಬಂದು 
ಕುಳಿತನು. ಮೂಲಗೋಳಿ ಕೂಗಿ ಬೆಳಗಾಗುವ ಸೂಚನೆಯನ್ನು ಜಗತ್ತಿಗೆ 
ಸೂಚಿಸಿತು. ಬಸವಣ್ಣನ ಹಿಂದಿನ ದಿನದ ಜೀವನ ಸ್ಥಿತಿಯನ್ನು ಕಣ್ಣುಂಬ 
ನೋಡಿದ್ದ ಸೂರೈನು ಇಂದೆಂತು ಮಾಡುವನೇ ನೋಡೋಣವೆಂದು ಅರುಣ 
ನಿಗೆ ಜಾಗ್ರತೆ ರಥ ವೊಡಿಸುವಂತೆ ಆಜ್ಞೆಯಾಯರಲು ಅರುಣನು 
ಪೂರ್ವದಿಗಂಗನೆಯ ಮುಖಕ್ಕೆ ರಂಗರಂಜಿತಗೊಳಿಸಿದನು. ಪೂರ್ವದ 
ಗುಡ್ಡ ಬೆಟ್ಟಗಳಲ್ಲಿ ಬೆಳೆದುನಿಂತ ಗಿಡಗಳು ಕಪ್ಪು ಬಣ್ಣಗೊಂಡು ಪೂರ್ವ 
ದಿಗಂತದ ರಾಗರಂಜಿತ ಭಿತ್ತಿಯಮೇಲೆ ಚಿತ್ರಕಾರನ ವಿಚಿತ್ರ ಕುಂಚಗಳಿಂದ 
ಚಿತ್ರಿಸಲ್ಪಟ್ಟ ಕಪ್ಪು ಚಿತ್ರಗಳಂತೆ ಕಾಣುತ್ತಿದ್ದು ವು. ಕುಳಿತ ಬಸವಣ್ಣನಿಗೆ 
ಮನಸ್ಸಿನಲ್ಲೂ ಸೂರೋದಯವಾಯಿತು. ಬೆಳ್ಳಂಬೆಳೆಕಾಯಿತು ( ಈ ವಸ್ತು 
ನನ್ನೇಕೆ ತೆಗೆದುಕೊಂಡೆ ಮಗು” ಎಂದು ಶಂಕೆಗೊಳಗಾಗಿ ಕೇಳಿದ ಬಸವಣ್ಣ 
ವನುದ ಶಂಕೆಯತನ ನಿವಾರಣೆಯಾಗಿ “ನೀಕೊಟ್ಟ ದ್ರವ್ಯವ ನಿನಗಲ್ಲದೆ 


೫೭ 


ಮತ್ತೊಂದು ಕೀ ಮಾಡೆನು ನಿಮ್ಮ ಸೊನು ನಿಮಗೆ ಸಲ್ಲಿಸಿ ನಿಶ್ಚಿಂತ 
ನಡೆನು ” ಎಂಬ ಅರುಣೋದಯವಾಯಿತು. ಪತ್ನಿ ಪುತ್ರರೊಡನೆ ಪಾತ 
ರ್ವಿಧಿಗಳೆಲ್ಲವನ್ನೂ ಮುಗಿಸಿಕೊಂಡು ಕರಂಡಕತೆಗೆದು ಲಿಂಗದೇವನನ್ನು 
ಎಲ್ಲರೂ ನಿಟ್ಟಿಸಿ ಭಸ್ಮಧರಿಸಿ ಶಿವಭಜನಾಕಾರನಂದ ಸಂಭ್ರಮಪರೀತ 
* ಮಾನಸರಾಗಿ ಕುಳಿತರು . 


ಇಷ್ಟು ಹೊತ್ತಿಗೆ ಕಲ್ಯಾಣದ ಮಾರ್ಗದಿಂದ ಯಾರೋ ಓರ್ವರು 
ಓಡಿ ಓಡಿ ಬರುತ್ತಿದ್ದುದು ಮಗುವಿನ ದೃಷ್ಟಿಗೆ ಬಿತ್ತು . ದೂರದಿಂದಲೇ 
ಮಗುವು ಅಪ್ಪಣ್ಣ ಶರಣರನ್ನು ಗುರುತಿಸಿತು. ತಂದೆಗೆ ತಿಳಿಸಬೇಕೆಂದು 
" ಅಪ್ಪಾ , ಅಗೋ ಅಪ್ಪಣ್ಣ ಶರಣರಂತಿಗೆ ” ಎಂದು ತೊದಲು ನುಡಿದು ಬಸ 
ವಣ್ಣನ ಗಮನವನ್ನ ತ ಸೆಳೆಯಿತು. ಆನಿತರಲ್ಲಿ ಅಪ್ಪಣ್ಣ ಶರಣರು ಬಂದು 
ಶರಣು ಶರಣಾರ್ಥಿಗೆ ದು ನಿಂತುಕೊಂಡನು. ಬಸವಣ್ಣ ನವರು ಏನು ಅಪ್ಪಣ್ಣ , 
ಕಲ್ಯಾಣದತ್ತ ಎಲ್ಲವೂ ಶಾಂತಿಯೇ ಶರಣರು ಸುಖವಾಗಿರುವರೇ ? ಇತ್ಯಾದಿ 
ಯಾಗಿ ಪ್ರಶ್ನಿಸಿದರು ಅಪ್ಪಣ್ಣ ಶರಣರು ಬಸವೇಶ,: ಕಲ್ಯಾಣದಲ್ಲಿ ನಿನ್ನೆ 
ರಾತ್ರಿ ಯಾರಿಗೂ ನಿದ್ರೆಯಿಲ್ಲ; ಶರಣರೆಲ್ಲ ತಾವೇನೆಂದುಕೊಳ್ಳುವಿರೋ 
ಎಂದು ಹೆದರಿ ಹೆದರಿ ಕಲ್ಯಾಣದಲ್ಲಿದ್ದಾರಷ್ಟೆ ; ನನಗಂತೂ ರಾತ್ರಿಯೆಲ್ಲ 
ನಿದ್ರೆ ಹತ್ತಲಿಲ್ಲ ಹೊರಟು ಬಂದುಬಿಟ್ಟೆ ; ನಿಮ್ಮ ನೆಚ್ಚಿನ ಸಿದ್ದಿ ಗಸೆಟ್ಟರಂತೂ 
ಬಹುವ್ಯಥೆಗೊಂಡಿರುವರು. ಪದ್ಮರಾಜರು ಇಲ್ಲಿಗೆ ಬರಲು ತಾವೇನು ತಿಳಿ 
ದುಕೊಳ್ಳುವಿರೋ ಎಂದು ಹೆದರಿ ಬೇಗುದಿಗೊಂಡು ಅಲ್ಲಿರಲಾರರು ಇಲ್ಲಿಗೆ 
ಬರಲಾರರು . ಪಟ್ಟಣಕ್ಕೆ ಪಟ್ಟಣವೇ ಚಿಂತಾಸಾಗರದ ಆಳದಲ್ಲಿ ಮುಳುಗಿ 
ಹೋಗಿದೆ. ತಾವಿತ್ತ ದಿವ್ಯ ಸಂದೇಶದ ಆಜ್ಞೆ ಮಿಕ್ಕಿದರೆ ಅದೇ ಭಂಗ 
ವಾದೀತೆಂದು ತಿಳಿದು ಹೆದರಿರುವ ಕಲ್ಯಾಣದಲ್ಲಿರುವ ಜನಕೋಟಿಯ ಹೃದಯ 
ಶಾಂತಿಗಾಗಿ ಕಲ್ಯಾಣಕ್ಕೆ ದಯಮಾಡಿಸಿ, ತಾವು ಅಧಿಕಾರವಹಿಸದಿದ್ದರೂ 
ಅಲ್ಲಿಯೇ ಇದ್ದು ಕೌಯಕವೃತ್ತಿಯಿಂದ ಜೀವಿಸಬಹುದಲ್ಲವೆ ? ಎನ್ನಲು ಬಸ 
ವಣ್ಣನವರು ಅಪ್ಪಣ್ಣ , ನನ್ನ ಸ್ಥಿತಿಯೇನೂ ವಿಷಮಿಸಿಲ್ಲವಲ್ಲ ? ಯಾವ 
- ದುಃಖವೂ ಈ ಬಸವಣ್ಣನಿಗಿಲ್ಲ . ಯಾರೂ ನನಗಾಗಿ ಚಿಂತಿಸುವ ಅಥವ 
ಇಲ್ಲಿಗೆ ಬರುವ ಕಾರಣವಿಲ್ಲ . ನಾನು ಕಲ್ಯಾಣದಲ್ಲಿಯಾದರೂ ಏಕಪ್ಪಣ್ಣ 


೫೮ 


ಇರಬೇಕು. ” ಓಡಿದನೆಂಬ ಭಂಗವಾದಡಗಲಿ. ನಮ್ಮ ಕೂಡಲಸಂಗಮ 
ದೇವನ ಶರಣರ ಅನುಭಾವವಿಲ್ಲದವರ ಹೋಲಮೇರೆಯ ಹೊದ್ದೆ , ಹೊಲನ 
ಬಿಟ್ಟೋಡುವೆ ” ಎಂದು ಪ್ರಭುವಿನ ವರ್ತನೆಗೆ ಓಸರಿಸಿ ಕಾಯಕಗೆಟ್ಟು ಬಂದಿ 
ದೇನೆ. ಬಂದು ಪುನಃ ಅಲ್ಲಿಗೇಕೆ ? ಅಲ್ಲಿಯಿಲ್ಲೆಂಬುದಾದರೂ ಏನು ? 
ಕೂಡಲಸಂಗಯ್ಯನ ಕಾಯಕಕ್ಕೆ ಕಲ್ಯಾಣವೇ ಬೇಕೆ ? ಪ್ರಭುವು ಕಲ್ಯಾಣ 
ಬಿಡಬೇಕೆಂದು ಸಂತೋಷವೆಂದು ಬಂದೆನು. ಈ ಮಹಾ ನಗರದ ಸುಖ 
ಅಲ್ಲಿಯವರಿಗಿರಲಿ, ನನಗೆ ಈ ಮರದ ನೆರಳೇಸಾಕು . ನನಗೌರೂ ಇಲ್ಲ 
ವೆಂಬ ಬಳಲಿಕೆಯಾಗಲಿ ದುಃಖವಾಗಲಿ ಯಾರೂ ಪಡಬೇಕಾಗಿಲ್ಲ . ಒಂದು 
ವೇಳೆ ನಾವು ಬೇಕಾದರೆ ಶಿವಾನುಭಾವ ಭವನವನ್ನು ಇದೇ ಜಲಾಶಯದ 
ಪಲ್ಲಿಕ್ಕದಲ್ಲಿಯೇ ನಿರ್ಮಿಸಿಬಿಡೋಣ ಅದಕ್ಕೂ ಕೂಡಲಸಂಗನ ಕರುಣವಿದೆ. 
ಶಂಕಾತಂಕಗಳಿಲ್ಲದೆ ನಾನು ಇರಬೇಕೆಂಬುದೇ ಆಗಿದೆ. “ ಹುತ್ತದ ಮೇಲಣ 
ರಚ್ಚು ಮುಟ್ಟಿದರೆಯೂ ಶಂಕಿತರಾದವರು ಸಾಯುವರು ; ಸರ್ಪದಂಷ್ಟ 
ರಾದರೂ ನಿಶ್ಚಂಕಿತರು ಸಾಯರು. ” ಒಲ್ಲೆನೆಂಬುದು ವೈರಾಗ್ಯ , ಒಲವೆ 
ನೆಂಬುದು ಕಾಯಗುಣ; ಆವ ಪದಾರ್ಥವಾದರೇನು ? ತಾನಿದ್ದೆಡೆಗೆ ಬಂದುದ 
ಲಿಂಗಾರ್ಪಿತವ ಮಾಡಿ ಭೋಗಿಸುವುದೇ ಆಚಾರ, ಕೂಡಲಸಂಗಮ 
ದೇವನ ನೊಲಿಸಬಂದ ಪ್ರಸಾದ ಕಾಯವ ಕೆಡಿಸಲಾಗದು . ಇಗೋ 
ಅಪ್ಪಣ್ಣ ನೋಡು ಇದು ಶಿವನೊಡನೆ ; ನನ್ನ ಮಿತ್ರರಾಗಿ ನಮ್ಮ ಹಿತವನ್ನೇ 
ಬಯಸುವವರೆಂದು ಹೇಳುತ್ತಿರುವೆಯಲ್ಲ ಅವರಿಗೆ ಈ ಒಡವೆಯನ್ನು ತೋ 
ರಿಸು.' ಇದು ಶಿವನೊಡವೆಯೆಂದು ಹೇಳು. ಇದರ ಬೆಲೆ ನಮ್ಮಿಂದ 
ಮಾಡಲಸದಳ ; ಬೆಲೆಯಾಗದು ಈ ಲೋಕದ ಜನಗಳಿಂದ ಇದು ; ಇದನ್ನು 
ಮಾತ್ರ ಸಿದ್ದಿ ಗಸೆಟ್ಟಿಯು ಭದ್ರವಾಗಿ ಇಟ್ಟಿರಲಿ. ಹತ್ತು ಸಹಸ್ರ ದ್ರವ್ಯ 
ಗಳನ್ನು ಕೊಡಹೇಳು' ಎಂದು ಹೇಳುತ್ತ ಆತನ ಕೈಗೆ ಆ ದಿವ್ಯ ರತ್ನವನ್ನು 
ಕೊಟ್ಟು “ ದ್ರವ್ಯವನ್ನು ನಮ್ಮ ಶಿವಸ್ವಾಮಿಯ ಕೈಯಲ್ಲಿ ಕಳಿಸಿರಿ; ಶಿವಾನು 
ಭಾವ ಭವನದ ಅನುಭವಗೋಷ್ಟಿಯು ಇಲ್ಲಿಯೇ ನಡೆಯುತ್ತದೆಂದು ಶರಣ 
ರಿಗೆ ತಿಳಿಸಿಬಿಡಿ ನೀವು ಕಲ್ಯಾಣದ ಶಾಂತಿಯ ವಿಷಯದಲ್ಲಿ ಪೂರ್ಣ ಎಚ್ಚರ 
ವಗಿರಿ. ಸಮಸ್ತಕಾವ್ಯಗಳನ್ನೂ ಯೋಚಿಸಿ ಇಲ್ಲಿನ ಕಾವ್ಯಕ್ಕೆ ಅನುಕೂಲ 
ರಾಗಿರಿ” ಎಂದು ಹೇಳಿ ಕಳುಹಿಸಿಕೊಟ್ಟರು. 


೫೯. 


ಅಪ್ಪಣ್ಣನವರ ಮನಸ್ಸಿಗೆ ನೆಮ್ಮದಿಯಾಯಿತು. ಉತ್ಸಾಹದಿಂದ 
ಕಲ್ಯಾಣಕ್ಕೆ ಬಸವಣ್ಣನಾಜ್ಞೆಯನ್ನು ಶಿರಸಾವಹಿಸಿ ಆ ರತ್ನ ದೊಡನೆ 
ಬಂದನು. ಬಸವಣ್ಣನ ಮಿತ್ರರಲ್ಲೊಬ್ಬರಾದ ಸಿದಿ ಗಸೆಯ ಹತ್ತಿರಕ್ಕೆ 
ಆ ರತ್ನವನ್ನು ಒಯ್ದು ತೋರಿಸಿ, ಬಸವಣ್ಣನ ಸಂದೇಶ ತಿಳಿಸಿದನು. 
ಸಿದ್ದಿ ಗಸೆಟ್ಟಿಯು “ಏನು ? ಆ ದಿವ್ಯ ಪುರುಷನಿಗೆ ಈ ವಸ್ತು ವನ್ನಿಟ್ಟುಕೊಂಡು 
ಹಣವೀಯುವುದೇ ಅಪ್ಪಣ್ಣ ! ಈ ಸಿದ್ದಿಗನ ಐಶ್ವರನೆಲ್ಲ ಬಸವಣ್ಣನ 
ಐಶ್ವಯ್ಯ , ಅವನಿಗಿಚ್ಚೆ ಬಂದಂತೆ ಆತನಿದನ್ನು ವಿನಿಯೋಗಿಸಿಕೊಳ್ಳಬಹುದು. 
ರತ್ನವನ್ನು ಮರಳಿ ಅವರಿಗೇ ಕೊಡಿ. : ಆ ದಿವ್ಯ ಪುರುಷನ ಸಂದೇಶದಂತೆ 
ಬೇಕಾದಷ್ಟು ಧನವನ್ನು ತೆಗೆದುಕೊಂಡು ಹೋಗು” ಎಂದನು. “ ಹಾಗಲ್ಲ, 
ಸೆಟ್ಟರೇ , ಈ ವಸ್ತುವನ್ನಾದರೂ ಅಡವಿಯಲ್ಲಿ ಬಸವಣ್ಣ ನೆಲ್ಲಿಟ್ಟಾನು ? ಇದು 
ಶಿವನೊಡನೆ , ನಿಮ್ಮಲ್ಲಿರಿಸ ಹೇಳಿದ್ದಾನೆ. ಆ ಕಾರಣಿಕನ ಇಚ್ಛೆ ಹೇಗಿರು 
ವುದೋ ಬಲ್ಲವರಾರು. ಇದು ಭದ್ರವಾಗಿ ನಿಮ್ಮಲ್ಲಿರಲಿ . ಆತನ ಆಜ್ಞೆ 
ಯಂತೆ ನಡೆಯುವುದು ನಮ್ಮ ಕರ್ತವ್ಯವಲ್ಲವೆ ? ಎಂದ ಅಪ್ಪಣ್ಣನ ಮಾತಿಗೆ 
ನಿರುತ್ತರನಾಗಿ ಧನ ಕೊಟ್ಟನು. ಶಿವಸ್ವಾಮಿಯನ್ನು ಕರೆದುತಂದು ಆ 
ಧನವನ್ನರ್ಪಿಸಿ , ಎಲ್ಲ ಶರಣರಿಗೂ ಬಸವಣ್ಣನ ಸಂದೇಶ ತಿಳಿಸಿ, ದಾಸೋ 
ಹಕ್ಕೆ ಬೇಕಾಗುವ ಸಕಲ ಸನ್ಸ್ ಹಗಳನ್ನೂ ಶಿವಸ್ವಾಮಿಯೊಡನೆ ಸಿದ್ದಗೊಳಿ 
ಸಿಕೊಂಡೇ ಬಸವಣ್ಣನಿದ್ದಲ್ಲಿಗೆ ಬಂದುಬಿಟ್ಟನು. 


ದ ಇತ್ತ ಬಸವಣ್ಣನಿಗೊಂದು ಅಪೂರ್ವ ಶಕ್ತಿ ಬಂದಹಾಗೌಯಿತು. 
ನಾನು ಸಮಯಾಚಾರಕ್ಕೆ ನಡೆದುಕೊಳ್ಳಲು ಈಶ್ವರನ ಪ್ರೇರಣೆಯಿದೆ. 
ಧೃತಿಗೆಟ್ಟು ಅನ್ಯರ ಬೇಡದಂತೆ ಮಾಡಿದ ಕೂಡಲಸಂಗ. ಇನ್ನು ಶಿವನ 
ಸೊನ್ನನ್ನು ಶಿವನಿಗರ್ಪಿಸಿ ನಿಶ್ಚಿಂತನಾಗುತ್ತೇನೆ. “ಸ್ವಧರ್ಮದಲ್ಲಿ ಗಳಿಸಿದ 
ಪಿತನ ಧನವ ಅಧರ್ಮದಲ್ಲಿ ಕೆಡಿಸುವ ಸುತ” ನಂತಾಗಬಾರದು. “ ಶಿವನ 
ಸೊನ್ನ ಶಿವಂಗೆ ಮಾಡದೆ ಅನ್ಯಕ್ಕೆ ಮಾಡಿದೊಡೆ ತನ್ನ ಭಕ್ತಿ ತನ್ನನೆ 
ಕೆಡಿಸುವುದು ” ಎಂದು ಯೋಚಿಸುತ್ತ ಆನಂದತುಂದಿಲ ಮಾನಸೆಯರಾದ 
ತನ್ನ ಗೃಹಲಕ್ಷ್ಮಿಯರ ಮೊಗದ ಕಳೆಗೆ ತನ್ನ ಮೊಗದ ಕಳೆಗೂಡಿಸಿ , 
ಸಂತೋಷದ ಹೊನಲು ಹರಿಸುತ್ತ , ಬಾಲಸಂಗಣ್ಣನಿಂದ ಶಿವಗೀತೆಗಳನ್ನು 


೬೦ 


ಹಾಡಿಸುತ್ತ ಕುಳಿತಿರುವಲ್ಲಿ ಕಲ್ಯಾಣದಿಂದ ಬಸವಣ್ಣನಾಜ್ಞಾನುಸಾರ ಸಕಲ 
ಪರಿಕರಗಳೂ ಬಂದುವು. ಅಡವಿಯಲ್ಲಿಯೇ ದಾಸೋಹ ವ್ಯವಸ್ಥೆ ವಿಜೃಂಭ 
ಣೆಗೊಂಡಿತು . ಶಿವತತ್ತಾಲೋಕಕ್ಕೆ ಶರಣವ್ವಂದ ಬಂದಿತು. ಹಲವರು 
ತತ್ವಗಳು ಮಥನಗೊಂಡವು. , ಎಲ್ಲರೂ ಬಸವಣ್ಣನಲ್ಲಿಯೇ ಅವರ ಭಿನ್ನ 
ಹದ ಮೂಲಕ ಪ್ರಸಾದ ಸ್ವೀಕರಿಸಿದರು . ಸಹಸ್ರಾರು ಜನ ಬಡಬಗ್ಗ ರೂ 
ಕುಳಿತು ಮನದಣಿಯೆ ಪ್ರಸಾದ ಸ್ವೀಕರಿಸಿ ಕಲ್ಯಾಣದಕಡೆ ಹೊರಟರು . ಆ 
ದಿನವೂ ಕಲ್ಯಾಣಕ್ಕೆ ಬರುವುದರೊಳಗೆ ರಾತ್ರಿಯಾಯಿತು. ಅಂದೂ ಊರಿ 
ನಲ್ಲಿ ಭಜನಾಧಿಕಾರಗಳು ನಡೆದವು; ಸಂತೋಷ ಭಾವಪ್ರಚೋದಿತರಾಗಿ 
ಜಯಘೋಷ ಮಾಡುತ್ತ ಸಂತೋಷ ಪ್ರದರ್ಶಿಸುವುದು ಪುನಃ ಬಿಜ್ಜಳನಿಗೆ 
ತಿಳಿಯಿತು. ಬಸವಣ್ಣನೊಡನೆ ಶರಣರ ಕಾರಕ್ರಮಗಳೆಲ್ಲ ನಿಲ್ಲುವುವೆಂದು 
ತಿಳಿದ ಅವನ ಭಾವನೆಗೆ ಭಿನ್ನವಾಗಿ ನಡೆಯುತ್ತಿದೆ ವ್ಯವಹಾರ . ಆದರೂ 
ಮನಸ್ಸಿನಲ್ಲಿ ಬಸವಣ್ಣನ ವಿಷಯದಲ್ಲಿ ಅಪರಾಧವೆಸಗಿದ ಭಾವ ಯಾವುದೋ 
ಮಲೆಯಲ್ಲಿ ಕುಳಿತು ಹೇಳುತ್ತಿತ್ತು . ಚಹಡಿಯ ಪ್ರಾಬಲ್ಯ ಅದನ್ನು 
ಮೇಲಕ್ಕೇಳದಂತೆ ಅದುಮಿಬಿಡುತ್ತಿತ್ತು . ಬಸವಣ್ಣನನ್ನು ಐಶ್ವರರಹಿತನ 
ನ್ಯಾ ಗಿಮಾಡಿ ಕಲ್ಯಾಣ ಬಿಟ್ಟು ಹೋಗುವಂತೆ ಮಾಡಿದರೂ ಇಲ್ಲಿಗಿಂತಲೂ 
ಹೆಚ್ಚಾಗಿ ದಾಸೋಹವ್ಯವಸ್ಥೆಯನ್ನೂ ಶಿವಾನುಭಾವ ಗೋಷ್ಠಿಯ ಪ್ರಸಾರ 
ಕಾರವನ್ನೂ ನಡೆಯಿಸಿರುವನೆಂಬ ಸುದ್ದಿ ಬೇಹುಗಾರರ ಮೂಲಕ ಬಿಜ್ಜಳ 
ನಿಗೆ ತಿಳಿಯಿತು. ಅನಿತರಲ್ಲಿ ಮಂತ್ರಿಸಂಪುಟದ ಕೆಲವರು ಬಂದು ಪ್ರಭು 
ವಿನ ಕಿವಿಯಲ್ಲಿ ಊದಿದರು . ಬಸವಣ್ಣನಿಗೆ ದಿವ್ಯಶಕ್ತಿಯೊಂದರ ನೆರವು 
ಉಂಟಾದುದು ಇವರ ಚರ್ಮಚಕುವಿಗೆ ದೋಷಪೂರ್ಣವಾಗಿಯೇ ಕಂಡಿತು ? 
ಪ್ರಸಂಗವನ್ನು ಮೇಲೇರಿಸಲೆತ್ನಿಸಿದರು. ಆರೋಪವೊಂದನ್ನು ತಮ್ಮ ತಮ್ಮ 
ಮನೋವಾಸನಾ ರುಚಿಗೂ , ದೌರ್ಬಲ್ಯಕ್ಕೂ ತಕ್ಕಂತೆ ಯೋಚಿಸಿಕೊಂಡರು . 
ಸಾಮಾನ್ಯವಾಗಿ ಲೋಕದ ಕಣ್ಣಿಗೆ ಸತ್ಯದ ಯಥಾರ್ಥ ಅರ್ಥವಾಗುವುದು 
ದುರ್ಲಭ. ತಮ್ಮ ದೃಷ್ಟಿಗೆ ಯಾವುದು ಸಂಭವವೋ ಅದನ್ನೇ ಸತ್ಯ ಸಿದ್ದಾರೆ 
ತವೆಂದು ಪ್ರತಿಪಾದಿಸಲಿಚ್ಚಿಸುತ್ತಾರೆ. ಇಂಥವರು ದೊಡ್ಡ ದೊಡ್ಡ ಸ್ಟಾನಾ 
ಪನ್ನರಾಗಿರುವ ವ್ಯಕ್ತಿಗಳ ಸುತ್ತಲೂ ಇರುವುದುಂಟು. ಅಧಿಕಾರಾರೂಢ 
ನಿಗೆ ವಿಮರ್ಶಾಶಕ್ತಿಯಿಲ್ಲದಿದ್ದರೆ ಆತನನ್ನು ತಮ್ಮ ದೃಷ್ಟಿಗೆ ಅನುಗುಣನಾ 


ಗುವಂತೆಳೆದು ಸರ್ವಸ್ವವನೂ ನಾಶಮಾಡಿಬಿಡುವುದೂ ಉಂಟು. ಬಸವ 
ಣ್ಣನ ಪಂಚಪರುಷಶಕ್ತಿ ಅವರಿಗೆ ಗೊತ್ತಾಗಿತ್ತೋ ಇಲ್ಲವೋ ಅವರ ಕಣ್ಣಿಗೆ 
ಕಾಣುತ್ತಿದುದು ಪಾಪಪೂರ್ಣ ಚಿತ್ರ ಮಾತ್ರ . ಸತ್ಯವನ್ನು ಸುಳ್ಳೆಂದೂ , 
ಪುಣ್ಯವನ್ನು ಪಾಪವೆಂದೂ ಪ್ರತಿಪಾದಿಸುವ ಜನರ ಸ್ಥಿತಿ ಕಷ್ಟತಮವಾ 
ದುದು. ಇಂಥ ಸ್ಥಿತಿಯಲ್ಲಿ ಬಸವಣ್ಣ ಪುನಃ ಮೊದಲಿನಂತೆಯೇ ವ್ಯವಹ 
ರಿಸುವಿಕೆಯಲ್ಲಿ ಇವರ ಕಣ್ಣಿಗೆ ಸತ್ಯ ಸೂರಿನ ಒಂದು ರಸ್ಮಿಯೂ ಗೋಚರಿ 
ಸದೆ ಕೇವಲ ಅಸತ್ಯದ ಕತಲೇ ತುಂಬಿಹೋಗಿ ಬಸವಣ್ಣನನ್ನು 
ಅರಮನೆಯ ರತ್ಯಾ ಪಹಾರಕನೆಂದೆನ್ನಲು ಹೇಸಲಿಲ್ಲ. ಪ್ರಭುವಿಗೆ “ಪ್ರಭುವೇ , 
ಬಸವಣ್ಣನು ಕಲ್ಯಾಣವನ್ನು ಬಿಟ್ಟು ಹೊರಡುವಾಗ ಕಲಚೂರೂ ರಾಜ್ಯ 
ಭಾಂಡಾರಕ್ಕೆ ಸೇರಿದ ಅಲ್ಯ ರತ್ನವೊಂದನ್ನು ಗೌಪ್ಯವಾಗಿ ಸಾಗಿಸಿ 
ಕೊಂಡು ಹೋಗಿ, ಅದನ್ನು ಇದೇ ಊರಿನ ಗಣ್ಯ ವರ್ತಕನಲ್ಲಿ ಹತ್ತು 
ಸಾವಿರ ಹಣಕ್ಕೆ ಒತ್ತೆಯಿಟ್ಟು , ಆ ಧನದಿಂದ ಪುನಃ ತನ್ನ ಕಾರವನ್ನು 
ಮತ್ತಿಗಟ್ಟಿದ ಬಳಿಯಲ್ಲಿಯೇ ಯಥಾರೀತಿಯಾಗಿ ಸಾಗಿಸುತ್ತಿದ್ದಾನೆ. ಮಹಾ 
ಪ್ರಭುಗಳು ಏತದ್ವಿಷಯಕ ಪದ್ಯಾಲೋಚನೆಗೊಳಿಸಿ ಬಸವಣ್ಣನನ್ನು ಅಪ 
ರಾಧಿಯನ್ನಾಗಿ ಹಿಡಿದುತರಿಸಬೇಕು. ಬರಿಗೈಯಿಂದ ಹೋದ ಆ ಬಸವನಿಗೆ 
ಇಷ್ಟೊಂದು ವ್ಯಯಮಾಡಲು ಮಾರ್ಗವೆಲ್ಲಿಯದು ?” ಮಾತುಗಳು ಬಿಜ್ಜ 
ಳನ ಮನಸ್ಸನ್ನು ಮಥಿಸಿದುವು. ಕಣ್ಣು ಕೆಂಪೇರಿದುವು. “ ಭಾಂಡಾರದ 
ದಿವ್ಯ ರತ್ನಾ ಪಹರ” ಈ ಮಾತು ಬೇಗನೆ ಆತನನ್ನು ವಿಕಾರಗೊಳಿಸಿದುವು. 
ಕಣ್ಣನ್ನು ಕುರುಡುಗೊಳಿಸಿದುವು. ಮನಸ್ಸನ್ನು ಬರಡುಗೊಳಿಸಿದವು. ಕ್ರೋಧ 
ಜ್ವಾಲೆ ಬಸುಗುಡುತ್ತಿದ್ದು ಬಡಿಯಹತ್ತಿತು. ಇದು ನಿಜವೇ ಮಂತ್ರಿಗಳೇ 
“ ಸತ್ಯಸ್ಯ ಸತ್ಯ ಮಹಾರಾಜಾ, ಸಿದ್ದಿಗನೆಂಬ ಸೆಟ್ಟ ಯು ಬಸವಣ್ಣನ ಆಪ್ತ 
ಮಿತ್ರನಂತೆ. ಅವನೇ ಆ ರತ್ನವನ್ನಿಟ್ಟುಕೊಂಡು ಧನವನ್ನು ಕೊಟ್ಟ 
ದ್ದಾನೆ. ಈ ರಹಸ್ಯ ಕಲ್ಯಾಣದಲ್ಲೆಲ್ಲಾ ಹರಡಿದೆ” ಎಂದೊಡನೆ, ಬಿಜ್ಜಳನ 
ವಿಮರ್ಶಿಸಬೇಕೆಂಬ ಮನಸ್ಸು ಗರಿಗೆದರಿ ನಿಂತಿತು. ನನ್ನ ಧನವೆಂಬ 
ಅಭಿಮಾನ ಬಿಜ್ಜಳನಿಗೆ ಬಹಳ ಇತ್ತು . ಅವನು ಬಹು ಬೇಗ ವಿಕಾರಿಯಾ 
ಗುವ ಸ್ವಭಾವದವನು. 


* ಇಷ್ಟಾಯಿತೋ ಇಲ್ಲವೊ ' ವಿಚಾರಣೆ ನಡೆಯಲೇ ಬೇಕು' ಎಂದು 
ಯೋಚಿಸಿ ಬೇಗನೆ ಸಿದ್ದಿ ಗಸೆಟ್ಟಿಯನ್ನು ಆಸ್ಥಾನಕ್ಕೆ ಬರುವಂತೆ ಚೌರರ 
ಮೂಲಕ ಅಪ್ಪಣೆ ಹೋಯಿತು. ರಾಜಾಜ್ಞೆಯನ್ನು ನೋಡಿ ಸಿದ್ದಿಗಳು 
ಮನದಲ್ಲಿ ಬೇರೊಂದು ನಾಟಕದ ದೃಶ್ಯವು ಬಸವಣ್ಣನ ವಿಚಾರದಲ್ಲಿ ನಾಟ್ಯ 
ಭೂವಿಕೆಯ ಮೇಲೆ ಬರಲು ಸಜ್ಜಾದಂತೆ ತೋರುತ್ತದೆಂದು ಭಾವಿಸಿ 
ಆಸ್ಥಾನಕ್ಕೆ ಬಂದನು . ಕೈ ಮುಗಿದು ವಿನಯದಿಂದ ಸಿದ್ದಿ ಗಸೆಟ್ಟಿ ನಿಂತನು. 
ಹೊರಗೆ ಸಾವಿರಾರು ಜನರು ಪ್ರಕೃತ ಪ್ರಸಂಗ ವೀಕ್ಷಣಾಕುಲಿತಹೃದಯಿ 
ಗಳಾಗಿ ನಿಂತಿದ್ದರು. ಬಿಜ್ಜಳನು ಸಿದ್ದಿಗಳನ್ನು ನೋಡಿದನು. ನೋಡಿದ 
ನೋಟದಿಂದಲೇ ಸಿದ್ದಿಗ ತಾನು ಮನದಲ್ಲಿ ಮೂಡಿಕೊಂಡ ವಿಚಾರ ಸಿದ್ಧಾಂತ 
ಮಾಡಿಕೊಂಡನು. .. 


ಬಿಜ್ಜಳ - ಸಿದ್ದಿ ಗಶೆಟ್ಟರೇ , ರಾಜಾಸ್ಥಾನಕ್ಕೆ ನಿಮ್ಮನ್ನು ಬರಮಾಡಿ 
ದುದರ ರಹಸ್ಯ ಕೆಲಮಟ್ಟಿಗಾದರೂ ಅರ್ಥವಾಗಿರಬಹುದಲ್ಲವೆ ? 

ಸಿದ್ದಿಗ - ಇಲ್ಲ ಪ್ರಭೂ ಪ್ರಕೃತಪ್ರಸಂಗವೇನನ್ನೂ ಅರಿಯದ ನಾನೆಂತು 
ತಿಳಿಯಲಿ ? 

ಬಿಜ್ಜಳ - ಬಸವಣ್ಣನಿಗೂ ನಿಮಗೂ ಅತ್ಯಂತ ಸ್ನೇಹವಿದೆಯೆಂದು 
ಕೇಳಿದ್ದೇನೆ. 

ಸಿದ್ದಿಗ - ನಾನು ಬಸವಣ್ಣನ ಸ್ನೇಹಿತನೆಂದುಕೊಳ್ಳುವುದಕ್ಕಿಂತ 
ನಂಬಿಕೆಯ ಆಳೆಂದು ಹೇಳಿಕೊಳ್ಳುವುದರಲ್ಲಿ ಬೆಲೆಗಂಡಿದ್ದೇನೆ. ಆ ಮಹಾತ್ಮ 
ನೊಡನೆ ಸ್ನೇಹ ಮಾಡಲು ನಾನೆಷ್ಟರವನು ? 

ಬಿಜ್ಜಳ - ಆದ್ದರಿಂದಲೇ ಆ ಬಸವಣ್ಣ ನಿಮ್ಮಲ್ಲಿ ಅತ್ಯಂತ ಗುಟ್ಟಿನ 
ಮಹತ್ವದ ವ್ಯಾಪಾರ ಮಾಡುತ್ತಿರಬೇಕಲ್ಲವೆ ? 
ನ ಸಿದ್ದಿಗ - ಬಸವಣ್ಣನು ಮುಚ್ಚಿ ಮರೆಮಾಚಿ ಮಾಡುವ ಕಳ್ಳಮನಸ್ಸಿ 
ನವನಲ್ಲ ಪ್ರಭು, ಆ ಮಹಾಮಹಿಮು ತನ್ನ ಕಡ್ಡಿಯಷ್ಟು ಲೋಪವನ್ನು 


ಗುಡ್ಡ ಮಾಡಿ ತೋರಿಸಿಕೊಳ್ಳುವ ಅಭಿಮಾನ ಶೂನ್ಯನಾದ ಮಹಾಂತ; 
ಆತನು ಗುಟ್ಟಾಗಿ ಮಾಡುವುದೇನು ಮರೆಮಾಚಿ ಮಾಡುವುದೇನು ? 


- ಬಿಜ್ಜಳ - ಹೌದು! ಹೌದು ಎಲ್ಲವೂ ಅರಿತಾಗಿದೆ; ಅವನು ನಿಮ್ಮಲ್ಲಿ 
ಅಮೂಲ್ಯ ರತ್ನ ವೊಂದನ್ನು ಅಡವಿರಿಸಿರುವನೆಂದು ತಿಳಿದುಬಂದಿದೆ ನಿಜವೆ ? 

ಸಿದ್ದಿಗ - ನಿಜ ತಂದು ಭದ್ರಗೊಳಿಸಿದ್ದಾರೆ ಅದು ಅಡವಿಟ್ಟ 
ವಸ್ತುವೆಂದು ನಾನು ಭಾವಿಸಿಲ್ಲ; ಬಸವಣ್ಣ ಮಾತ್ರ ಹಾಗೆ ಭಾವಿಸಿದ್ದಾನೆ. 

* ಬಿಜ್ಜಳ ಆ ರತ್ನವು ಯಾರದಿರಬಹುದೆಂದು ಯೋಚಿಸಿ ಇಟ್ಟು, 
ಕೊಂಡಿರೋ ಹೇಗೆ? 

ಸಿದ್ದಿಗ - ಬಸವಣ್ಣನವರು ಕೊಟ್ಟು ಕಳಿಸಿ ಇರಿಸಿದ ಬಳಿಕ ಅದು 
ಅವರದೇ ಎಂದು ತಿಳಿಯಲು ಯೋಚನೆಯೇಕೆ ಪ್ರಭು ? ಕೈಯ ಫಲಕ್ಕೆ 
ಬೇರೊಂದು ಕನ್ನಡಿ ಬೇಕೇ ? 

ಬಿಜ್ಜಳ - ಸೆಟ್ಟರೇ , ಹೊತ್ತ ಬಟ್ಟೆಯಿಂದ ಮನೆಬಿಟ್ಟು ಹೋದ 
ಬಸವಣ್ಣನಿಗೆ ಅಂಥ ರತ್ನ ವೊಂದು ಕೈಗೂಡಬೇಕಾದರೆ ರಾಜಭಾಂಡಾರ 
ದಿಂದಲ್ಲದೆ ಅನ್ಯಥಾ ಸಾಧ್ಯವಿಲ್ಲವೆಂಬುದನ್ನರಿಯಿರಾ? ಅಂಥ ಅನರ್ಘ 
ರತ್ನ ಸಾಮಾನ್ಯ ಜನಗಳಿಗೆಲ್ಲಿಂದ ಬರಬೇಕು? 
- ಸಿದ್ದಿಗ - (ಸ್ವಗತ ) ಛೇ ! ಕೇಳಬಾರದುದನ್ನು ಕೇಳಿದುದಾಯಿತು. 
(ಪ್ರಕಾಶ) ಪ್ರಭು, ಈ ದೃಷ್ಟಿಯನ್ನು ಬಸವಣ್ಣನವರ ನಡೆನುಡಿಯತ್ತ 
ತಿರುಗಿಸಬೇಡಿ. ಬಸವಣ್ಣ ಈ ಒಂದು ಕಲ್ಯಾಣಕ್ಕಲ್ಲ ಈ ಕರ್ನಾಟಕಕ್ಕಲ್ಲ 
ವಿಶಾಲ ವಿಶ್ವಕ್ಕೇ ಭೂಷಣನಾಗಬಲ್ಲ ಧೀಮಂತ ವ್ಯಕ್ತಿ ; ಸಹೃದಯವ್ಯಕ್ತಿ ; 
ಸತ್ಯನಿಷ್ಟ ವ್ಯಕ್ತಿ ; ಆ ಮಹಾ ಜೀವದ ಭಾವೋತ್ಪನ್ನ ವಿಚಾರಗಳಿಗೆ 
ಅಗೋಚರ ಶಕ್ತಿಯೊಂದು ತನ್ನ ಸಹಾಯ ಸಂಪತ್ತನ್ನೊದಗಿಸಲು ಸಿದ್ದ 
ವಾಗಿರುವುದು . ಅನ್ಯರಿಂದ ತನ್ನ ಬಡಲವಸರಕ್ಕೆ ಒಂದಗುಳನ್ನವನ್ನೂ 
ಒಂದೆಳೆ ವಸ್ತ್ರವನ್ನೂ ಕೇಳದ ಮನಸ್ಸು ಆ ಬಸವಣ್ಣನ ಮನಸ್ಸು , ಆ 


ಮನಸ್ಸು ಈ ಒಂದು ಕುಲ್ಲಕವಸ್ತುವನ್ನು ಕದ್ದೊಯ್ದ ತೆಂದು ಹೇಳುವ 
ಮಾತು ಕರ್ಣಕಠೋರ... ಮೇಲಾಗಿ ಆ ರತ್ನದ ಬೆಲೆಗೆ ಸರಿದೂಗಬಲ್ಲ 
ರತ್ನಗಳು ಕಲಚರ ಭಂಡಾರದಲ್ಲಿಲ್ಲ. ಭರತಖಂಡದ ಇನ್ಯಾವ ಭಾಂಡಾರ 
ದಲ್ಲೂ ಇಲ್ಲವೆಂದು ನನ್ನ ಭಾವನೆ. ಅದು ಗಣಿಯಿಂದ ಬಂದ ರತ್ನ ನಲ್ಲ 
ವರದಿಂದ ದೊರಕಿದ ರತ್ನ . ಅದಕ್ಕಾಗಿ ಪ್ರಭುಗಳು ಕಣ್ಣು ಕೆಡಿಸಿಕೊಳ್ಳ 
ಬಾರದೆಂದು ವಿನಮ್ರವಾಗಿ ಬೇಡುತ್ತೇನೆ. 
- ಬಿಜ್ಜಳ - ಏನು ಸೆಟ್ಟರೇ , ನಿಮ್ಮ ಮಾತು ಭೂಪಾಲರ ದೃಷ್ಟಿ ಪಾಪ 
ದೃಷ್ಟಿ ಯೆನ್ನುವಂತಿದೆಯಲ್ಲವೆ ? ಎಚ್ಚರ ! 

ಸಿದ್ದಿಗ - ಹಾಗೆನ್ನ ಲಾರೆ, ಅನ್ನದಿರಲಾರೆ. ಪ್ರಭೂ , ನಾನು ರಾಜ 
ದ್ರೋಹಿಯಲ್ಲ. ಕಲಚೂರ್ ರಾಜ್ಯದ ನಿಷ್ಠ ಪ್ರಜೆ. 

- ಬಿಜ್ಜಳ... ಹಾಗಾದರೆ ಪ್ರಭುಗಳ ಇಚ್ಛೆಗೆ ವಿರೋಧ ವ್ಯಕ್ತಪಡಿಸು 
ವುದೇ ? 

ಸಿದ್ದಿಗ - ತಮಗೂ ಸತ್ಯ ದೃಷ್ಟಿಯುಂಟಾಗಿ ತನ್ಮೂಲಕ ಸ್ವ ಸುಖವೂ 
ರಾಜ್ಯ ಸುಖವೂ ಉಂಟಾಗಲೆಂದು. 

ಬಿಜ್ಜಳ - ಹೋಗಲಿ ಆ ರತ್ನದ ಬೆಲೆಯೆಷ್ಟು ? 

ಸಿದ್ದಿಗ - ಪ್ರಭು, ಆ ರತ್ನಕ್ಕೆ ಬೆಲೆ ಕಟ್ಟಲು ನಾನಲ್ಲ , ಇನ್ನಾವ 
ರತ್ನ ಪರೀಕ್ಷಕನಿಗೂ ಆಗದು. ಈಶ್ವರನವಿನಾ ಇನ್ನಾರೂ ಇಲ್ಲ. 
- ಬಿಜ್ಜಳ - ಆ ರತ್ನವನ್ನು ತಾವೆಷ್ಟು ಧನಕ್ಕಿಟ್ಟು ಕೊಂಡಿರುವಿರಿ. ? 
- ಸಿದ್ದಿಗ - ಆ ರತ್ನ ವನ್ನಿಟ್ಟುಕೊಂಡೇ ಬಸವಣ್ಣನಿಗೆ ಹಣ ಕೊಡಬೇ 
ಕಾದ ಪ್ರಮೇಯವಿರಲಿಲ್ಲ. ಮಹಾರಾಜ , ಬಸವಣ್ಣನಿಗೆ ನನ್ನ ಐಶ್ವರ 
ನನ್ನೆ ಯಥಾವತಿಯಾಗಿ ತೆಗೆದುಕೊಂಡು ಹೋಗಬಹುದೆಂದು ತಿಳಿಸಿದೆ. 
ಅವರು ಒಪ್ಪಲಿಲ್ಲ . ರತ್ನವು ಅವರ ಅಭಿಪ್ರಾಯದಲ್ಲಿ ಒತ್ತೆಯಾದರೂ ನನ್ನ 
ಅಭಿಪ್ರಾಯದಲ್ಲಿ ಭದ್ರವಾಗಿ ಇಡಲ್ಪಟ್ಟಿದೆಯಷ್ಟೆ . 


೬೨ 


ಬಿಜ್ಜಳಧನದ ಮೊತ್ತ ಹೇಳಿರಿ. ? 
ಸಿದ್ದಿಗ - ೧೦ ಸಾವಿರ . 

ಬಿಜ್ಜಳ - ಬೆಲೆಕಟ್ಟಲಾಗದ ವಸ್ತುವನ್ನು ಹತ್ತು ಸಾವಿರ ಧನಕ್ಕೆ 
ನಿಮ್ಮಲ್ಲಿ ಇಟ್ಟಿರಬೇಕಾದರೆ ತನ್ನ ವಸ್ತುವಾದರೆ, ಯಾರಾದರೂ ಹಾಗೆ 
ಇಡಲು ಸಾಧ್ಯವೇ ? ಅಲ್ಪ ಬೆಲೆಗೆ ಒತ್ತೆಯಿಡಬೇಕಾದರೆ ಅದು ಅನ್ಯರ 
ವಸ್ತುವೆಂದು ಸಿದ್ಧವಾಗುವುದಿಲ್ಲವೆ ? 

ಸಿದ್ದಿಗ - ಪ್ರಭೂ ಈ ಮೊದಲೇ ಹೇಳಿದ್ದೇನೆ. ಅದನ್ನು ನಾನು 
ಅದರ ಮೂಲ್ಯಕ್ಕೆ ಒತ್ತೆಯಿಟ್ಟುಕೊಂಡಿಲ್ಲ. ಬಸವಣ್ಣನ ಭಾವವೂ ಹಾಗಲ್ಲ. 
ಅವರು ಯಾರನ್ನೂ ಏನನ್ನೂ ಬೇಡದವರು. ಹಾಗೆಯೇ ಪಡೆಯದೆ ಆ 
ವಸ್ತುವನ್ನಿರಿಸಿ ತಮಗೆ ಬೇಕಾದಷ್ಟು ಧನ ತರಿಸಿಕೊಂಡಿದ್ದಾರೆ. ನಾನು 
ಜಿನಶಾಸನರತನಾದನೂ , ಹರಶಾಸನರತನಾದ ಬಸವಣ್ಣನ ವಿಶ್ವ ವಿಶಾಲ 
ಭಾವನೆಗೆ ಮಾರುಹೋಗಿ ಮಿತ್ರನಾಗಿದ್ದೇನೆ; ಶಿಷ್ಯನಾಗಿದ್ದೇನೆ; ಆಳಾಗಿ 
ದೇನೆ. ಅವರನ್ನು ದೊಡ್ಡ ದೃಷ್ಟಿಯಿಂದ ನೋಡಿರಿ , ಬಹು ದೊಡ್ಡವ 
ರಾಗಿ ಕಾಣುವರು. 


ಬಿಜ್ಜಳ - ಹೇಗಾದರೂ ಇರಲಿ ನಿಮ್ಮ ಪುರಾಣ. ಅದನ್ನೆಲ್ಲ ಕೇಳ 
- ಲಿಲ್ಲ ನಿಮ್ಮನ್ನು ಕರೆಸಿರುವುದು . ಅದು ಕಲಚೂರ ಭಂಡಾರ ರತ್ನ ನೇ 
ಹೌದು. ಅದನ್ನು ತಂದು ಒಪ್ಪಿಸಿಬಿಡಿ; ಕಲ್ಯಾಣದ ಗಣ್ಯ ವರ್ತಕರಾದ 
ನೀವು ಮನಬಂದಂತೆ ಮಾತನಾಡಬೇಡಿ. 

ಸಿದ್ದಿಗ - ಪ್ರಭುಗಳಲ್ಲಿ ವಿನಯದಿಂದ ಪ್ರಾರ್ಥಿಸಿಕೊಳ್ಳುತ್ತೇನೆ. ಜಿನ 
ಸಾಕ್ಷಿಯಾಗಿಯೂ ಅದು ನಿಮ್ಮದಲ್ಲ ; ಬಸವಣ್ಣನದೂ ಅಲ್ಲ ; ಅದು ನಗು 
ಭರಣರತ್ನ ; ಪರಮಾತ್ಮನದು. ಆತನಿಂದ ಬಸವಣ್ಣನಿಗೆ ಬಂದದ್ದು . 

- ಬಿಜ್ಜಳ - ಹೆಚ್ಚಿನ ಮಾತಿಗಿಲ್ಲಿ ಅವಕಾಶವಿಲ್ಲ . ಪರಮಾತ್ಮದತ್ತವಂತೆ 
ಪರಮಾತ್ಮದತ್ತ ! ಈ ಒಣ ವಿಚಾರದ ಮಾತಿಗೆಡೆಯಿಲ್ಲ. ಅದು ಕಲಚೂರ 


೬೬ 


ಭಾಂಡಾರಕ್ಕೆ ಸೇರಬೇಕಾದುದು ಸೇರಿಸಿಬಿಡಿ. ಹೂ ! ತೆಗೆದುಕೊಂಡು 


ಬನ್ನಿ ' 


- ಸಿದ್ದಿಗ - ಪ್ರಭುಗಳಿಗೆ ನನ್ನ ವಿನನ್ನು ಪ್ರಾರ್ಥನೆಗಳ ಅರ್ಥವಾಗಲಿ 
ಲ್ಲವೆಂದು ತೋರುವುದು . ಇನ್ನು ನನ್ನ ನುಡಿಗಳು ಕಠಿಣವಾಗಬಹುದು 
ಕ್ಷಮಿಸಬೇಕು. ಅದು ಬಸವಣ್ಣನಾಜ್ಞೆಯಂತೆ ಭದ್ರಗೊಳಿಸಲ್ಪಟ್ಟಿರುವುದು. 
ನನ್ನಿ೦ದಲೇ ತಂದು ' ಭಾಂಡಾರಕ್ಕೆ ಸೇರಿಸಲ್ಪಡಲಾಗುವುದಿಲ್ಲ. ಅದು 
ಭಂಡಾರಕ್ಕೆ ಸೇರಲೂ ಬಿಡಲೂ ಬಸವಣ್ಣನಾಜ್ಞೆಯೇ ಆಗಬೇಕು. 

ಬಿಜ್ಜಳ - ಸಿದ್ದಿ ಗಸೆಟ್ಟಿಯೇ ಎಲ್ಲಿ ನಿಂತು ಮಾತನಾಡುತ್ತಿದ್ದೇನೆಂಬ 
ಎಚ್ಚರವಿರಲಿ ಮಿತಿಮೀರಿತು ನಿಮ್ಮ ಔದ್ಧತ್ಯ . 

ಸಿದ್ದಿಗ - ಸಿದ್ದಿಗನು ಜಿನಶಾಸನರತನಾದ ಮಹಾರಾಜನೆದುರು, ಧರ್ಮ: 
ಸಿಂಹಾಸನದೆದುರು ಮಾತನಾಡುತ್ತಿದ್ದಾನೆ. ಸತ್ಯವನ್ನು ಕಾಪಾಡಲು ಸತ್ಯ 
ಧರ್ಮರಕ್ಷೆಯ ಸತ್ಯ ಸಿಂಹಾಸನದೆದುರಿನಲ್ಲಿ ಸದ್ಧರ್ಮಸಮ್ಮತೋಕ್ತಿಗಳನ್ನು 
ಮಾತನಾಡುತ್ತಾನೆ. 

ಬಿಜ್ಜಳ - ಸಿದ್ದಿಗ! 
ಸಿದ್ದಿಗ - ಪ್ರಭುಗಳೇ ! . 
. ಬಿಜ್ಜಳ - ಪ್ರಭು ಕೋಪದಿಂದ ಸಿದ್ಧಿಗನು ಅರೆಕ್ಷಣದಲ್ಲಿ ಧೂಳಿಪಟ 
ನಾದಾನು ! ಎಚ್ಚರ! 

ಸಿದ್ದಿಗ ಅಧರ್ಮದ ಉದ್ಧೂತಾಗ್ನಿಯು ಹೆಚ್ಚಾಗಿ ಪ್ರಕೃತಿಯೇ 
ಕೋಪಗೊಂಡರೆ ಕಾಲಚೂರ ರಾಜನೇಕೆ ಇಂಥ ಸಾವಿರಾರು ರಾಜರುಗಳು 
ಮಾರ್ಗಧೂಳಿಯಂತೆ ಅರಕಣದಲ್ಲಿಯೇ ಹರಿಹೋಗಲಾರರೇ ? ಇದನ್ನೆಲ್ಲರೂ 
ಅರಿತಿರಬೇಕು ಮಹಾರಾಜ. 

ಇಷ್ಟು ವಾಗ್ವಾದಗಳಾಗುತ್ತಲೇ ಬಿಜ್ಜಳ ಕಾಯ್ದು ಹೋದ “ಪ್ರಕೃತಿ 
ಕೋಪ” ಎಂಬ ಮಾತು ಭಯಗೊಳಿಸಿತು, ಸಿದ್ದಿ ಗಸೆಟ್ಟಿಯ ಅಖಂಡಧೈಯ್ಯ 


ಬಿಜ್ಜಳನ ಹೃದಯವನ್ನು ಕಲಕಿತು. ಕ್ರೋಧ ಭಯಗಳ ತೋಳತೆಕ್ಕೆಯಲ್ಲಿ 
ಹಿಸುಗಲ್ಪಟ್ಟ ರೂ ರಾಜನಬುದ್ಧಿ ತನ್ನ ಸ್ವಭಾವವನ್ನು ಬಿಡಲಿಲ್ಲ. ಸಿದ್ದಿಗೆ 
ನಂತೂ ಕೋಪದಿಂದ ಕಿಡಿ ಕಿಡಿಯಾಗಿ ಪ್ರಜಾಕೋಪವೆಂತಹುದೆಂಬುದರ 
ಅರಿವನ್ನು ಪ್ರಭುವಿಗೆ ತೋರಿಸಿಕೊಟ್ಟನು. ಬಿಜ್ಜಳನು ದೂತರನ್ನು ಕರೆದು 
ಈಕ್ಷಣದಲ್ಲಿಯೇ ಬಸವಣ್ಣನನ್ನು ಕರೆತರಬೇಕೆಂದು ಪ್ರಕೃತ ಪ್ರಸಂಗದ 
ವಿಚೌರಭೂಮಿಕೆಯ ಮೇಲಿರುವ ಚರ್ಚಾಸ್ಪದ ವಿಷಯವನ್ನೂ ರತ್ನವು 
ಭಾಂಡಾರದ್ದೆಂಬ ಸಿದ್ದಾಂತವನ್ನು ಒಳಗೊಂಡ ಅಂಶವನ್ನು ಸೇರಿಸಿ ಪತ್ರ 
ವೊಂದನ್ನು ಬರೆದು ಕಳುಹಿಸಿ ತೀವ್ರ ಬರಬೇಕೆಂದು ತಿಳಿಸಿ ರಾಯಸದವರನ್ನ 
ಮೃದನು. 


ಕಣಕಾಲದಲ್ಲಿ ಕಲ್ಯಾಣದಿಂದ ಹರಿದುಹೋಗಿ ರಾಯಸದವರು 
ಬಸವೇಶ್ವರನಿಗೆ ರಾಜನಿಂದ ಬರೆದು ಕಳುಹಿಸಲ್ಪಟ್ಟ ರಾಯಸವನ್ನು ತಲುಪಿ 
ಸಿದರು. ಬಸವಣ್ಣನೂ , ಬಸವಣ್ಣನ ಪರಿವಾರವೂ ವಿಷಯವನ್ನರಿತು 
- ನಕ್ಕು ಪ್ರಭುವು ಪುನಃ ಈ ವಿಷಯದಲ್ಲಿ ತನ್ನ ತಲೆಯನ್ನು ಕೆಡಿಸಿಕೊಂಡನೇ 
ಎಂಬ ಮರುಕಗೊಂಡರು. ಆದರೇನು ? ಲೋಕದಟ ; ಅದನ್ನು ಮಿಕ್ಕ 
ಲಾಗುವುದಿಲ್ಲ . ಮಹರಾಜನಿಗೆ ಸತ್ಯ ದೃಷ್ಟಿಯುಂಟಾಗಿದ್ದರೆ ಬಸವನನ್ನು 
ಕಳ್ಳನೆಂದು ಭಾವಿಸುತ್ತಿದ್ದನೆ ?.. ಹೊನ್ನನೇಗಿಲಲ್ಲುತ್ತು ಎಕ್ಕದ ಬೀಜ 
ವನ್ನು ಬಿತ್ತಿದಂತಾಯಿತ್ತು ಬಿಜ್ಜಳ ಮಹಾರಾಜನ ಭಾವನೆ. ಇದಕ್ಕಂಜಿ 
ದರಾಗದು ಅಳುಕಿದರಾಗದು . ಕೂಡಲಸಂಗಮದೇವ, ನೀನೇತಂದೆ, ನೀನೇ 
ತಾಯಿ , ನೀನೇಬಂಧು , ನೀನೇಬಳಗ ನಿನ್ನ ಬಿಟ್ಟು ಎನಗಾರಿಲ್ಲ ಹಾಲಲ್ಲದ್ದು 
ನೀರಲ್ಲದ್ದು ಇತ್ಯಾದಿಯಾಗಿ ಮನಸ್ಸಿನಲ್ಲಿ ಭಾವಿಸಿಕೊಂಡು ತ್ವರಿತಗೊಂಡು 
ಬಿಜ್ಜಳನ ಆಸ್ಥಾನವನ್ನು ಸೇರಿದನು. ಆಸ್ಥಾನದಲ್ಲಿ ಬಿಜ್ಜಳನ ಮಂತ್ರಿ 
ಸಂಪುಟ ಬಸವಣ್ಣನ ಈ ಹಗರಣವನ್ನು ಕಣ್ಣುಂಬ ನೋಡಿ ಆತನು ಅಪ 
ಮಾನದಿಂದ ಬಾಗಿದ ಮುಖನೋಡಿ ಚೇಷ್ಟೆಗೊಳಿಸುವ ಹಲವಾರು 
ವಾಗ್ದಾಣಗಳನ್ನು ಮನಸ್ಸಿನಲ್ಲಿ ತುಂಬಿ ವಿಷಸರ್ಪಗಳನ್ನು ತುಂಬಿಕೊಂಡು 
ನಿಂತ ಹುತ್ತದಂತಾಗಿದ್ದರು. ಮತ್ತೊಂದೆಡೆಯಲ್ಲಿ ಮೆಟ್ಟಿದಕೊರಗ 
ನಂತೆ ರೋಷಭೀಷಣಗೊಂಡು ಬಸವಣ್ಣ ಮುಖನೋಡಿ ಶಾಂತಿಯತ್ತ 


ಜಾರಿಸಿಕೊಳ್ಳುವ ಮುಖಮಂಡಲದಿಂದ ಸಿದ್ದಿ ಗಸೆಟ್ಟ ಯೊಪ್ಪಿದ್ದನು. ಸತ್ಯದ 
ಪ್ರಖರ ಕಿರಣಗಳಿಂದ ಅಲೆಯಲೆಯಾಗಿ ಗರಿಸುಟ್ಟುಕೊಂಡ ಪಕ್ಷಿಯಂತಾ 
ಗಿದ್ದರೂ ದುರಭಿಮಾನದ ಪ್ರಭೂತಾಗ್ನಿಯಿಂದ ಪುಟಗೊಂಡ ಬಿಜ್ಜಳ ಮಿಡಿ 
ಯುತ್ತ ಕುಳಿತಿದ್ದ . ಯಾವ ಮನೋವಿಕಾರವನ್ನೂ ಸೂಚಿಸದ ಬಸವ 
ಣ್ಣನ ಗಂಭೀರಾಮುಖದರ್ಶನವೆಲ್ಲರಿಗೂ ಆಯಿತು. ಬಿಜ್ಜಳನು ಪ್ರಶಾಂತ 
ಗಂಭೀರಭಾವದ ಈಗಿನ ಸ್ಥಿತಿಯನ್ನು ನೋಡಿ ಸತ್ಯ ದಾಳವನ್ನರಿಯಬಹು 
ದಾಗಿತ್ತು . ಧನದನಿಮಿತ್ತವಾಗಿ ಕಣ್ಣು ಕೆಡಿಸಿಕೊಳ್ಳುವವರಿಗೆ ಇಷ್ಟು 
ಬೇಗ ಶುದ್ಧಗೊಳ್ಳುವುದಿಲ್ಲ ಕಣ್ಣು . 

- ಬಸವಣ್ಣ ಇದೇನು ನಾಗಾಭರಣದ ಹಗರಣ, ಸಿದ್ದಿ ಗಸೆಟ್ಟಿಯಲ್ಲಿ 
ಅರಮನೆಯ ನಾಗಾಭರಣವು ಇದೆಯೆಂದು ಗೊತ್ತಾಗಿದೆ ಈ ಕಾಠ್ಯವು 
ತಮ್ಮಿಂದಾಗಬೇಕೇ ? ” ಪ್ರಭುವೇ , ಸುಮ್ಮನೆ ವಾಗ್ವಾದಗಳಿಂದ ಯಾವ 
ಸಿದ್ದಾಂತವೂ ಆಗದು. ಪರರವಾದ ಹೊನ್ನು ಹೆಣ್ಣು ಮಣ್ಣುಗಳಿಗೆ ಆಶಿಸಿ 
ವೃಥಾ ಬರುದೊರೆ ಹೋಹ ಕೆಡುಕನಲ್ಲ ಎಂದು ಎಂದೋ ತಮ್ಮೆದುರಿಗೆ 
ಉದ್ಘಾಟಿಸಿಕೊಂಡಿದ್ದೇನೆ ನನ್ನ ಮನಸ್ಸನ್ನು , ರತ್ನ ನಿಮ್ಮದಾದರೆ 
ಭಾಂಡ್ರಕ್ಕೆ ಸೇಖರಿಸಿಕೊಂಡುಬಿಡಿ ” ಎಂದು ಸಿದ್ದಿ ಗಸೆಟ್ಟಯ ಕಡೆ ತಿರುಗಿ 
" ಮಾನ್ಯರೇ ನೀವು ನನಗೌಗಿ ಬಹು ತೊಂದರೆ ತೆಗೆದುಕೊಂಡಿರಿ . ಪ್ರಭುವಿ 
ಇಚ್ಛೆಯಂತೆ ಆ ರತ್ನ ಕಲಚೂರ್ ರಾಜ್ಯ ಭ೦ಡಾರಕ್ಕೆ ಸೇರಲಿ , ಅದನ್ನು 
ತರಿಸಿರೆಂದು ಆಜ್ಞೆ ಮಾಡಲು ಬಸವಣ್ಣನ ಆಜ್ಞೆಯ ಮೇರೆಗೆ ರತ್ನ ವಿದ್ದ 
ಭದ್ರಗೊಳಿಸಲ್ಪಟ್ಟ ಪೆಟ್ಟಿಗೆಯು ಆಸ್ಥಾನಕ್ಕೆ ತರಲ್ಪಟ್ಟಿತು. ಇನ್ನೇನು 
ಅರಕ್ಷಣದಲ್ಲಿ ಎಲ್ಲವೂ ಬೆಳ್ಳಂಬೆಳಕಾಗಿ ಬಸವಣ್ಣನ ಅಸತ್ಯ ನಡೆ ಜಗತ್ತಿಗೆ 
ಗೊತ್ತಾಗುವುದೆಂದು ಹಲವಾರು ಜನ ಕರುಬಿಗರು ಕಣ್ಣರಳಿಸಿ ಮನ 
ಗೆದರಿಕೊಂಡು ದೇಹವೆಲ್ಲ ಕಣನವಾಗಿ ನೋಡುತ್ತಿದ್ದರು. ಬಿಜ್ಜಳನು 
ಒಮ್ಮೆ ಸಿದ್ದಿಗನ ಮುಖವನ್ನೂ , ಮತ್ತೊಮ್ಮೆ ಪೆಟ್ಟಿಗೆಯನ್ನೂ , ಮಗು 
ದೊಮ್ಮೆ ಬಸವಣ್ಣನನ್ನೂ ನೋಡುತ್ತ ಕೆಂಗಣ್ಣ ಕಡೆ ಗೋಡೆಯೊಡೆದು 
ವಿಚಲಿಸುವ ರೋಷಭೀಷಣನೇತ್ರದಿಂದ . ಭಟರಿಗೆ “ ಹುಂ ! ಒಡೆಯಿರಿ 
ಪೆಟ್ಟಿಗೆಯನ್ನು ” ಎಂದು ಹೂಂಕರಿಸಿದನು. ಅರಕ್ಷಣದಲ್ಲಿ ಭಟರು 


೬೯ 


ಬಂದು ಪೆಟ್ಟಿಗೆ ಒಡೆಯಲನುವಾದರು. ರಾಜಸನ್ನತಿಯ ಪ್ರಕೋಪ 
ಪರಾಕಾಷ್ಠ ವೆಷ್ಟು ಕಾರ್ಗತ್ತಲೆಯ ಕಪ್ಪಿನದೆಂದು ಈ ಮಹಾರಾಜನ ನಡೆ 
ಯಿಂದ ಬಸವನ ಮಾನಸಕ್ಕರಿವಾಗಿ ಈ ಬಾಲಿಶಭಾವದ ಕಡೆಗೆ ಮರುಕ 
ವುಂಟಾಗುತ್ತಿತ್ತು . ಆದರೇನು ? ಪೆಟ್ಟಿಗೆಯನ್ನು ಒಡೆದು ಭಟರು 
ಆತುರದಿಂದ ಬಾಯಿ ತೆಗೆದು ನೋಡಿದರು. ಒಮ್ಮೆಲೆ ವಿದ್ಯುತ್ ಪ್ರಭೆ 
ಆಸ್ಥಾನವೆಲ್ಲ ಮಿಂಚಿನಂತೆ “ ಫಳು ' ಎಂದು ಹೊಳೆದ ಹೊಳಪಿನೊಡನೆಯೆ 
- ಘೋರ ಘಟಸರ್ಪವೂ ಹೆಡೆಯೆತ್ತಿ ತನ್ನಾಳಕ್ಕೆದ್ದು ನಿಂತು ನಾಲ್ಕೂ ಕಡೆಗೆ 
ತನ್ನ ರೋಷಭೀಷಣ ಮುಖಮಂಡಲ ಪ್ರದರ್ಶನ ಮಾಡಿತು. ಎತ್ತೆತ್ತೂ 
ನಿರಾಶೆಯ , ಭಯದ, ಅಪರಾಧಭಾವದ ಕಾರ್ಮೋಡ ಕವಿಯಿತು. ಬಿಜ್ಜಳ 
ಗದ್ದುಗೆಯಿಂದೆದ್ದು ಬಲವಂತನ ಬೆಂಬಲ ಕಳೆದುಕೊಂಡ ಕೊಧಿಯ 
ಪ್ರಚಂಡ ಮರುಳನದ ಭಾವನೆಗೆ ಪಕ್ಕಾದ. ಕೊನೆಗೊಮ್ಮೆ ರಾಜ್ಯದ 
ಗುರುತರ ಹೊಣೆಯನ್ನು ನೆನೆದು ಕ್ಷಮೆಯ ಸನ್ಮಾರ್ಗಕ್ಕೆ ಮನಸ್ಸಿಳಿಸಿದನು. 
ಬೆಳಕಿನ ಒಂದೆರಡು ಆಶಾಕಿರಣ ಕಂಡನು. ಮಂತ್ರಿ ಸಂಪುಟ ಚಲ್ಲಾಪಿಲ್ಲಿ 
ಗೊಂಡು ಹಾರಾಡುತ್ತಿತ್ತು . ಕ್ಷಣಕ್ಷಣಕ್ಕೆ ಘಟಸರ್ಪದ ಉಗ್ರನೋಟ 
ಅಧಿಕವಾಗಿ ಸಭಸ್ಥಾನದಲ್ಲಾಗುತ್ತಿತ್ತು ಸಭೆಯೆಲ್ಲ ನಡುನಡುಗಿತು. ಇನ್ನು 
ಈ ಪ್ರಸಂಗವನ್ನು ಬೆಳೆಯಬಿಡಬಾರದೆಂದು ಸಕಾಲದಲ್ಲಿ ಎಚ್ಚರಗೊಂಡ 
- ಬಿಜ್ಜಳನು, “ಬಸವಣ್ಣ ! ಕಾರಣಿಕ !! ಸತ್ಯಪ್ರೇಮಿ ! ! ” ಎನ್ನು 
ತೊಡಿ ಬಂದು, ಅಪ್ಪಿಕೊಂಡು ನನ್ನ ನಡೆದೋಷ ಪೂರ್ಣವಾದದ್ದು . 
ಈ ನಾಗನ ಭಯದಿಂದ ಮಾಣಿಸು. ಅದನ್ನು ಪೆಟ್ಟಿಗೆಯಲ್ಲಿ ಹೋಗಿಸು 
ಎಂದು ಪಶ್ಚಾತ್ತಾಪಗೊಂಡ ಮನೋಭಾವಾಧಿಕ್ಯದಿಂದ ಬೇಡಿಕೊಂಡನು. 
ಬಸವಣ್ಣನು ಪರುಷ ದೃಷ್ಟಿಯನ್ನು ನಾಗನ ಮೇಲೆ ಹರಿಸಲಾಗಿ ಪುನಃ 
ನಾಗನು ಫಳಫಳ ಹೊಳೆಯುವ ನಾಗೌಭರಣ ರತ್ನ ನೌಗಿ ರತ್ನ ಮಯ ಆಸ್ಸಾ 
ನದಲ್ಲಿ ಪ್ರತಿಫಲಿಸಿ ಸಹಸ್ರಕರನ ಕಿರಣಗಳಿಂದ ಸಹಸ್ರ ಮುಖದಿಂದ ಎಲ್ಲರ 
ಕಣ್ಣನ್ನೂ ಕುರುಡುಗೊಳಿಸಿತು. ಕಣಕಲ ಯಾರ ಕಣ್ಣಿಗೂ ಏನೂ ಕಾಣ 
ಲಿಲ್ಲ. ಕೊನೆಗೆ ಬಸವಣ್ಣನವರು ಅದನ್ನು ತಮ್ಮ ಹಸ್ತದಲ್ಲಿ ಹಿಡಿದುಕೊಂಡು 
ಮಹಾರಾಜನನ್ನು ಕ್ಷಮಿಸಿ, ಮಹಾರಾಜಾ ನನಗಿನ್ನು ಅಪ್ಪಣೆಯಿಾಯು 
ವುದೆಂದು ಬೇಡಿದನು. ಮಹಾರಾಜನು ತನ್ನ ಅಪರಾಧವನ್ನು ನೆನೆದು 


೭೦, 


ಕಣಕಣದಲ್ಲೂ ಕಮಕೇಳುತ್ತಿರಲು, ಬಸವಣ್ಣನು ಪ್ರಭುವನ್ನು ಕುರಿತು , 
' ಪ್ರಭುವೇ , ನೀವು ತಪ್ಪುಗಾರರೆಂದು ನೌನಾಡೆನು . ಇದರಲ್ಲಿ ಯಾರ 
ತಪೂಯಿಲ್ಲ. ಯಾರೂ ಪಶ್ಚಾತ್ತಾಪಪಡಬೇಕಾದುದಿಲ್ಲ . ಏಕೆಂದರೆ ಕಲ್ಯಾ 
ಣವನ್ನು ಹೊತ್ತ ಬಟ್ಟೆ ಯಿಂದ ಬಿಟ್ಟ ನನ್ನಲ್ಲಿ ಪುನಃ ಇಂಥ ಅಮೌಲ್ಯ 
ರತ್ನವಿರುವುದು ಅದು ಅಸಂಭವನೀಯವೇ ಆಗಿದೆ. ಲೌಕಿಕ 
ಸಾಮಾನ್ಯ ದೃಷ್ಟಿ ಸತ್ಯವನ್ನು ಕೆದಕಿ ನೋಡುವಷ್ಟು ತಾಳ್ಮೆ ಹೊಂದದು, 
ಅದಕ್ಕೆ ಅದು ಬೇಕಾಗಿಯೂ ಇಲ್ಲ. ಅದು ತನ್ನ ದೃಷ್ಟಿಕೋನದಂತೆ ಆ 
ವಿಚಾರದಲ್ಲಿ ಓಡುತ್ತದೆ. ತಾವು ಲೌಕಿಕ ಸಹಜಾಲೋಚನಾಪರರಾಗಿ ವ್ಯವ 
ಹರಿಸಿ ನನ್ನನ್ನು ಅಂದು ಆ ದೃಷ್ಟಿಯಿಂದ ಕಂಡಿರಿ ; ಇದರಲ್ಲಿ ನಿನ್ನು ತನ್ನೆ 
ನಿಲ್ಲ. ಇಗೋ ಇಂದು ಸತ್ಯ ಅರಿವಾಯಿತು ಹೀಗೆ ಆಚರಿಸುತ್ತಿದ್ದೀರಿ. 
ಸತ್ಯ ಮೊದಲೇ ನಿಮಗೆ ಗೊತ್ತಾಗಿದ್ದರೆ ತಾವಾದರೂ ಇಂಥ ಪ್ರಮಾದಕ್ಕೆ 
ಎಡೆಗೊಡುತ್ತಿರಲಿಲ್ಲ. ಆದ್ದರಿಂದ ತಪ್ಪುಗಾರರೆಂದು ಅನ್ನೆನು. ' ಬಾರದು 
ಬಪ್ಪದು ಬಪ್ಪದು ತಪ್ಪದು' ಆದದ್ದಾಯಿತು ಈಶನು ನಿಮ್ಮ ಮತಿಗೆ ಸನ್ಮಂಗ 
ನವೀಯಲಿ, ನನಗಿನ್ನು ಅಪ್ಪಣೆ ಕೊಡಿ” ಎನ್ನಲು ಬಿಜ್ಜಳನು ಬಹುವಾಗಿ 
ಪ್ರಾರ್ಥಿಸಿಕೊಂಡು ಪುನಃ ಪ್ರಧಾನಿಕೆಯನ್ನು ಸ್ವೀಕರಿಸುವಂತೆ ಮಾಡಿದನು , 
ಬಸವಣ್ಣನವರು ಪ್ರಭುವಿನ ದೀನನಾಥನಂತಹ ಸಲಂಬಿಕೆಗೆ ತಿರಸ್ಕಾರವು 
ಯೋಗ್ಯವಲ್ಲವೆಂದು ಭಾವಿಸಿ , ಪುನಃ ಪೂರ್ವದ ಅಧಿಕಾರವನ್ನು ಸ್ವೀಕರಿಸಿ 
ದರು. ಅನಂತರದಲ್ಲಿ ಸಿದ್ದಿಗನಿಗೆ ಅವನ ಧನವನ್ನು ಸಲ್ಲಿಸಿ, ರತ್ನವನ್ನು 
ವಶಪಡಿಸಿಕೊಂಡು ಕಲ್ಯಾಣದ ಸಮಸ್ತ ಜನರೂ ನೋಡುವಂತೆ ಅದನ್ನು 
ಹುತ್ತದಲ್ಲಿಯೇ ಹಾಕಿಸಿಬಿಟ್ಟನು. ರತ್ನವು ಎಲ್ಲಿ ಸೇರಬೇಕೋ ಅಲ್ಲಿ ಸೇರಿ 
ಹೋಯಿತು. 

ಆ 
ಹೀಗೆ ಬಸವಣ್ಣನ ನಡೆನುಡಿಗಳು ಪೂರ್ವದಲ್ಲಿಯೇ ಹೇಳಿದಂತೆ ಅವನ 
ವ್ಯಕ್ತಿತ್ವವನ್ನು ಉದ್ಧರಿಸತಕ್ಕಂಥವುಗಳು . ಅವರ ನಡೆನುಡಿಗಳ ಬಗ್ಗೆ 
ನಮಗೆ ಸಂಶಯ ಸ್ವಭಾವ ತರವಲ್ಲ. ಇದೊಂದು ಅವರ ಜೀವನದ ಘಟ 
ನೆಯನ್ನು ನಿಮಗೆ ಸರಳ ಕಥೆಯ ಮೂಲಕ ತಿಳಿಸಿದೆ ಅಷ್ಟೆ . ಧನದಲ್ಲಿ 
ಶುಭೆ, ಪ್ರಾಣದಲ್ಲಿ ನಿರ್ಭಯ , ಮಾತಿನಲ್ಲಿ ಲಿಂಗ, ಕೌಯಕದಲ್ಲಿ ಪ್ರಸಾದ 


೭ಗಿ 


ಗುಣವವರಿಗೆ ಅಳವಟ್ಟಿತ್ತು . ಎಂಥ ದುರ್ಧರ ಪ್ರಸಂಗಗಳನ್ನೂ ಅವರು 
ಅಚಲಮೇರುವಿಗೆ ಸಮಾನವಾದ ಧೈಯ್ಯದಿಂದ ಎದುರಿಸುತ್ತಿದ್ದರು. ಮನು 
ಷ್ಯನಿಗೆ ಧೈರ ಬರುವುದು ಸದ್ದರ್ಮದ ಪ್ರಬಲ ಬೆಂಬಲದಿಂದ. ಧರ್ಮದ 
ಬೆಂಬಲವಿಲ್ಲದೆಯೇ ಧೈರವಿರಬಹುದು, ಅಥೈರ ರಾಕ್ಷಸ ಧೈ , ಕರಾಳ 
ಕಾರ್ಗತ್ತಲ ರಾಸಿಯಾದರೇನು ಸಣ್ಣ ದೀಪವೊಂದರಿಂದ ಓಡಿಹೋಗುತ್ತದೆ. 
ಪ್ರಕಾಶಬೇಕು ಜೀವಿತಕ್ಕೆ , ಅದಿದ್ದರೆ ಕತ್ತಲೆ ನಮಗೆ ಮುಸುಗುವುದಿಲ್ಲ. 
ಇಂಥ ಪ್ರಕಾಶವನ್ನು ಬಸವಣ್ಣ ಪಡೆದಿದ್ದ . ಧರ್ಮವನ್ನು ಬಸವಣ್ಣ 
ರಕ್ಷಿಸಿದ; ಧರ್ಮ ಅವನನ್ನು ರಕ್ಷಿಸಿತು. ಅನಂತ ಶ್ರಮೆಯಾಯಿತು ಬಸ 
ವಣ್ಣನಿಗೆ, ಅದು ನಮ್ಮ ದೃಷ್ಟಿಯಲ್ಲಿ. ಆತನ ಕಣ್ಣಿಗೆ ಅದು ಸುಂದರ 
ಸಮರವಾಗಿತ್ತು . ಆ ಸಮರದಲ್ಲಿ ಗೆದ್ದನು. ಧರ್ಮವು ಮನುಷ್ಯನಿಗೆ 
ಅಂಗೈಸಿಕೊಡುವ ದಿವ್ಯವಾದ ವರವೆಂದರೆ ಬೆಳಕು. ಆ ಬೆಳಕಿನ ಸುಂದರ 
ಪ್ರಭೆ ಪ್ರಳಯದವರೆಗೆ ಸೂರನಂತೆ ಸಂಸ್ಕಾರಕ್ಕೆ ಆದರ್ಶವಾಯಿತು. 


* ಶಿವಂ ಭೂಯಾತ್ | 


